ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಕಟಣೆ - ೪೬ 


ಸಾಹಿತ್ಯಮಾಲೆ - ೪೫ 


ಪಧಾನ ಸಂಪಾದಕರು 
ಡಾ. ಪ್ರಧಾನ್‌ ಗುರುದತ್ತ 


ಉರ್ದುವಿನ ಕಥ 


ಉರ್ದುವಿನ ಕಥ 


ಮೂಲ ಲೇಖಕರು 
ಸೈಯದ್‌ ಅಹೆತಿಶಾಮ್‌ ಹುಸೇನ್‌ 


ಕನ್ನಡ ಅನುವಾದ 
ಮಹಮೂದಾ ಬೇಗ೦ ಅರಸೀಕೆರೆ 
ರತ್ನಾ ಮಣೂರ 





ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ 
ಕನ್ನಡ ಭವನ, ಜೆ.ಸಿ.ರಸ್ತ ಬೆಂಗಳೂರು 


117 


URDUVINA KATHE by Syed Etisham Husain ; Kannada 
Translation by Mahamooda Begam Aarasikere and Ratna Manura ; 
Editor-in-Chief : Dr. Pradhan Gurudatta; Published by Registrar, 
Karnataka Anuvada Sahitya Academy; Kannada Bhavana, 
J.C. Road, Bangalore - 560 002, 2007; Pp. xxiii + 105 ; 
Price : Rs. 60/- 


© : ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು 


Published with the kind pemission of 
National Council for promotion of 
Urdu Language, New Delhi 110 066. 


ಮುದ್ರಣ : ೨೦೦೭ 
ಪುಟಗಳು: ಜx+ ೧೦೫ 
ಬೆಲೆ : ರೂ. ೬೦/- 
ಪ್ರತಿಗಳು : ೧೨೦೦ 


ಪ್ರಕಾಶಕರು 

ಪಿ. ನಾರಾಯಣಸ್ವಾಮಿ 

ರಿಜಿಸ್ಟಾರ್‌ 

ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ 
ಕನ್ನಡ ಭವನ, ಜೆ.ಸಿ.ರಸ್ತೆ ಬೆಂಗಳೂರು 
ಥೂ ೨೨೧೭೩೩೬ 


ಸಹಕಾರ : 
ಕನ್ನಡ ಮತ್ತು ಸಂಸ್ಥತಿ ಇಲಾಖೆ 
ಬೆಂಗಳೂರು 


ಮುಖಪುಟ ವಿನ್ಯಾಸ ಮತ್ತು ಚಿತ್ರ : ವಿಶ್ವನಾಥ್‌ 
ISBN : 978-81-906101-7-9 


ಮುದ್ರಕರು : 

ಮೆ॥ ಮಯೂರ ಪ್ರಿಂಟ್‌ ಆಡ್ಸ್‌ 

ನಂ. ೬೯, ಸುಭೇದಾರ್‌ಛತ್ರ೦ ರೋಡ್‌ 
ಬೆ೦ಗಳೂರು - ೫೬೦೦೨೦ ದೂ : ೨೩೩೪೨೭೨೪ 


9. 





EC AA ವಿಧಾನಸೌಧ 
ಹೆಚ್‌.ಡಿ. ಕುಮಾರಸ್ವಾಮಿ ಬೆಂಗಳೂರು - ೫೬೦ ೦೦೧ 
ಮುಖ್ಯಮಂತ್ರಿಗಳು ದಿನಾಂಕ : ೧೫.೦೩.೨೦೦೭ 


ಮುನ್ನುಡಿ 


ಕರ್ನಾಟಕ ರಾಜ್ಯ ಪುನರ್‌ ಘಟನೆಯ ಐವತ್ತು ವರ್ಷಗಳ ನೆನಪಿಗಾಗಿ ಕರ್ನಾಟಕ ಸರ್ಕಾರ 
“ಸುವರ್ಣ ಕರ್ನಾಟಕ'ದ ಸಂಭಮಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ನಿರ್ಧರಿಸಿತು. 
ಈ ಹೊತ್ತಿಗೆ ಸರಿಯಾಗಿ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯ ಮೂಲಕ 
ಕರ್ನಾಟಕ ಸರ್ಕಾರ ಇನ್ನೊಂದು ಹೊಸ ಹೆಜ್ಜೆಯನ್ನೂ ಇಟ್ಟಿತ್ತು. ಭಾರತೀಯ ಭಾಷೆಗಳ ನಡುವಣ 
ಪಾರಸ್ಪರಿಕ ಅರಿವನ್ನು ಹೆಚ್ಚಿಸುವುದರ ಜೊತೆಗೆ, ನಮ್ಮ ನಾಡು-ನುಡಿಗಳ ಹಿರಿಮೆಯನ್ನು ಇತರ 
ಭಾಷಾ-ಬಾ೦ಧವರಿಗೆ ಹಾಗೂ ಜಾಗತಿಕ ನೆಲೆಯಲ್ಲಿ ಪರಿಚಯಿಸಿ ಕೊಡುವುದು ಮತ್ತು ಜಗತ್ತಿನ 
ಇತರ ಭಾಷೆಗಳ ಶ್ರೇಷ್ಠ ಸಾಹಿತ್ಯವನ್ನು ಕನ್ನಡಿಗರಿಗೆ ಒದಗಿಸುವುದು ಇದರ ಮುಖ್ಯ ಉದ್ದೇಶಗಳಲ್ಲಿ 
ಒಂದಾಗಿದೆ. ಅನುವಾದ ಸಾಹಿತ್ಯ ಈ ಹೂತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ 
ಸೀಮಿತವಾಗಿಲ್ಲದಿರುವುದರಿಂದ, ಜ್ಞಾನ-ವಿಜ್ಞಾನ-ತಂತ್ರಜ್ಞಾನಗಳ ಕ್ಷೇತ್ರಗಳನ್ನು ಒಳಗೊಂಡಂತೆ 
ವಿವಿಧ ಕ್ಷೇತ್ರಗಳಲ್ಲಿನ ಶ್ರೇಷ್ಠ ಕೃತಿಗಳನ್ನು ಕನ್ನಡಕ್ಕೆ ತರುವುದೂ ಇದರಲ್ಲಿ ಸೇರಿದೆ. ಇದರಿಂದ 
ಐತಿಹಾಸಿಕ ಹಿರಿಮೆಯ ಜೊತೆಗೆ, ಕನ್ನಡದ ಸಾಮರ್ಥ್ಯ, ವೈಶಿಷ್ಟ್ಯ, ಹಿರಿಮೆಗಳು ರಾಷ್ಟೀಯ ಮತ್ತು 
ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕಂಗೂಳಿಸುವಂತಾಗುತ್ತದೆ. 

“ಸುವರ್ಣ ಕರ್ನಾಟಕ" ಸಂಭಮದ ಸಂದರ್ಭದಲ್ಲಿ ಈ ಹಿಂದೆ ನಾಡು ನುಡಿಗೆ ಸೇವೆಯನ್ನು 
ಸಲ್ಲಿಸಿರುವ ಹಿರಿಯ ಚೇತನಗಳು ಸ್ಪಪೇರಣೆಯಿಂದ ಕನ್ನಡಕ್ಕೆ ತಂದುಕೊಟ್ಟಿರುವ ಶ್ರೇಷ್ಠ ಕೃತಿಗಳಲ್ಲಿ 
ಆಯ್ದ ಗಂಥಗಳನ್ನು “ಸುವರ್ಣ ಅನುವಾದ ಮಾಲೆಯ' ಅಂಗವಾಗಿ ಹೊರತರಲಾಗುತ್ತಿದೆ. 
ಅಂತೆಯೇ, ಇತರ ಭಾಷೆಗಳಲ್ಲಿನ ಹಾಗೂ ವಿಶ್ವದಲ್ಲಿನ ಶ್ರೇಷ್ಠ ಕೃತಿಗಳನ್ನೂ ಪರಿಚಯಿಸಿ 
ಕೊಡಲಾಗುತ್ತಿದೆ. ಇವು ಕನ್ನಡಿಗರಿಗೆ ಪ್ರಿಯವಾಗುತ್ತವೆಂದು ನಂಬಿದ್ದೇನೆ. ಈ ಕೃತಿಗಳನ್ನು 
ಸಹೃದಯತೆಯಿಂದ ಸ್ವಾಗತಿಸುವ ಮೂಲಕ, ಅನುವಾದ ಸಾಹಿತ್ಯ ಅಕಾಡೆಮಿಯ ಇಂಥ ಕೆಲಸಗಳಿಗೆ 
ಕನ್ನಡ ನಾಡಿನ ಜನತೆ ಪ್ರೋತ್ಸಾಹ ನೀಡುತ್ತದೆ ಎಂದು ಭಾವಿಸಿದ್ದೇನೆ. 


| 


(ಹೆಚ್‌.ಡಿ. ಕುಮಾರಸ್ವಾಮಿ) 


V1 


ಊಿ 





ನವಕ AN ನಂ. ೩೩೦, ೩ನೇ ಮಹಡಿ, 
KAHSATAKA ದ ಸ ಕ ಖೈ ಸಿ ವಿಧಾನಸೌಧ, 
ಹೆಚ್‌.ಎಸ್‌. ಮಹದೇವ ಪ್ರಸಾದ್‌ `ರ್ನಾಟಕ ಸರ್ಕಾರ ಬೆಂಗಳೂರು - ೫೬೦ ೦೦೧ 


ಇಡ ಶಿ = 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ದಿನಾಂಕ : ೦೮-೦೨-೨೦೦೭ 


ಶುಭಾಕಾಂಕ್ಷೆ 


ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಅಸ್ತಿತ್ವಕ್ಕೆ ಬಂದಿರುವ ಅನುವಾದ ಸಾಹಿತ್ಯ 
ಅಕಾಡೆಮಿ, ರಾಷ್ಟ್ರದಲ್ಲಿಯೇ ಇಂಥ ಆದ್ಯ ಸಂಸ್ಥೆಯಾಗಿದ್ದು ಅನೇಕ ಮಹತ್ವಪೂರ್ಣ 
ಯೋಜನೆಗಳನ್ನು ಕೈಗೊಂಡು, ಕನ್ನಡ ಸಾಹಿತ್ಯ ಮತ್ತು ಜ್ಞಾನ-ವಿಜ್ಞಾನ ಕ್ಷೇತ್ರಕ್ಕೆ ಅರ್ಥಪೂರ್ಣವಾದ 
ಕೊಡುಗೆಗಳನ್ನು ನೀಡುವ ಹಂಬಲವನ್ನು ಹೂಂದಿದ. ಇದರ ಸ್ಥಾಪನೆಯ ತರುಣದಲ್ಲಿಯೇ 
ಕರ್ನಾಟಕ ರಾಜ್ಯದ ಸುವರ್ಣ ಸಂಭ್ರಮದ ಉತ್ಸವವೂ ಕೂಡಿಬಂದಿರುವ ಕಾರಣದಿಂದಾಗಿ, 
ಅನುವಾದ ಸಾಹಿತ್ಯ ಅಕಾಡೆಮಿ ಗಾಂಧೀಜಿ, ನೆಹರೂ ಇಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಕುರಿತ ಮಹತ್ವದ 
ಕೃತಿಗಳನ್ನೇ ಅಲ್ಲದೆ, ವಿವಿಧ ಭಾಷೆಗಳಲ್ಲಿನ ಅತ್ಯುತ್ತಮ ಸಾಹಿತ್ಯ ಗಂಥಗಳನ್ನು ಮತ್ತು ಇತರ 
ಕೃತಿಗಳನ್ನು ಕನ್ನಡಿಗರಿಗೆ ಒದಗಿಸುವ ಕಾರ್ಯವನ್ನು ಹಮ್ಮಿಕೊಂಡಿರುವುದು ನನಗೆ ತುಂಬಾ 
ಸಂತೋಷವನ್ನು ಉಂಟುಮಾಡಿದೆ. ಇದರಲ್ಲಿ ದೇಶ-ವಿದೇಶಗಳ ಕಥೆ-ಕಾದಂಬರಿಗಳೂ, 
ನಾಟಕಗಳೂ, ಮಕ್ಕಳ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಮುಂತಾದ ಹಲವು ಕ್ಷೇತ್ರಗಳ ಕೃತಿಗಳೂ ಸೇರಿದ್ದು, 
ಕನ್ನಡಿಗರಿಗೆ ವೈವಿಧ್ಯಮಯ ಅನುಭವವನ್ನು ತಂದುಕೊಡುವಲ್ಲಿ ನೆರವಾಗುತ್ತವೆ ಎಂದು 
ನಂಬಿದ್ದೇನೆ. ಈ ಮಾಲೆಯಲ್ಲಿ ಈ ಬಗೆಯ ಇನ್ನೂ ಅನೇಕ ಕೃತಿಗಳು ಮುಂದಿನ ದಿನಗಳಲ್ಲಿ 
ಕನ್ನಡಿಗರಿಗೆ ದೊರೆಯಲಿವೆ ಎ೦ಬ ವಿಚಾರ ನನಗೆ ಹಚ್ಚಿನ ಸಂತೋಷವನ್ನು ಉ೦ಟುಮಾಡಿದೆ. 
ಇದೇ ರೀತಿ ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಇತರ ಭಾರತೀಯ ಭಾಷೆಗಳಿಗೆ ಹಾಗೂ ವಿದೇಶೀ 
ಭಾಷೆಗಳಿಗೆ ಅನುವಾದಿಸಿ ಕೊಡುವ ಕಾರ್ಯಗಳೂ ಸಾಕಷ್ಟು ಪ್ರಮಾಣದಲ್ಲಿ ನಡೆದು ಕನ್ನಡಿಗರ 
ಸಾಧನೆ ಜಗತ್ತಿಗೆ ಚೆನ್ನಾಗಿ ತಿಳಿದು ಬರುವಂಥ ಸಾರ್ಥಕ ಪ್ರಯತ್ನಗಳು ನಡೆಯಲಿ ಎಂದು 
ಹಾರೈಸುತ್ತೇನೆ. 

ಈಗ ಹೊರಬರುತ್ತಿರುವ ಕೃತಿಗಳಿಗೆ ಕನ್ನಡ ವಾಚಕಲೋಕದ ಸಹೃದಯಪೂರ್ಣ ಸ್ವಾಗತ 
ದೊರೆಯುತ್ತದೆಂದು ನಂಬಿದ್ದೇನೆ. ಇಂಥ ಸ್ವಾಗತ ಮತ್ತು ಪ್ರೋತ್ಸಾಹಗಳು ಅಕಾಡೆಮಿಯ 
ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಪ್ರೇರಣೆಯನ್ನೊದಗಿಸಲಿ ಎಂದು ಹಾರೈಸುತ್ತೇನೆ. 


ರಚ. AS EH 
(ಹೆಚ್‌.ಎಸ್‌. ಮಹದೇವ ಪ್ರಸಾದ್‌) 


1111 





| ಸ ಕಛೇರಿ : ೨೨೨೫೫೪೮೨ 
(30 ನ ೨೨೦೩೪೦೦೭ 
KAHSATAKS | ಸ ವಲ 
ಹ 
ಐ.ಎಂ. ವಿಠ್ಠಲಮೂರ್ತಿ, ಭಾ.ಆ.ಸೇ. ಜು ಕರ್ನಾಟಕ ಸರ್ಕಾರದ ಸಚಿವಾಲಯ 
ಸರ್ಕಾರದ ಕಾರ್ಯದರ್ಶಿ ಕೊ.ನಂ.೫, ನೆಲಮಹಡಿ, ವಿಕಾಸಸೌಧ, 
ಕನ್ನಡ ಮತ್ತು ಸಂಸ್ಕತಿ, ವಾರ್ತಾ ಬೆಂಗಳೂರು-೫೬೦ ೦೦೧ 


ಹಾಗೂ ಪ್ರವಾಸೋದ್ಯಮ ಇಲಾಖೆ 


ಹೊಸ ಹೆಜ್ಜೆ 


ರಾಷ್ಟಕವಿ ಶ್ರೀ ಕುವೆಂಪು ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗುತ್ತಿರುವ "ಶ್ರೀ ಕುವೆಂಪು 
ಭಾಷಾಭಾರತೀ' ಎಂಬ ರಾಷ್ಟೀಯ ಸಂಸ್ಥೆಯ ಒ೦ದು ಸ್ಪತಂತ್ರ ವಿಭಾಗವಾಗಿ ಕರ್ನಾಟಕ ಸರ್ಕಾರ 
“ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ'ಯನ್ನು ಈಗಾಗಲೇ (೨೦೦೬ರಲ್ಲಿ) ಅಸ್ತಿತ್ವಕ್ಕೆ ತಂದಿದ. 
ಇಂಥ ಉಪಕ್ರಮವನ್ನು ಮೆರೆಯುವಲ್ಲಿ ಕರ್ನಾಟಕವೇ ಮೊದಲನೆಯ ರಾಜ್ಯವಾಗಿದೆ ಎಂಬುದು 
ಹೆಮ್ಮೆಯ ಸಂಗತಿಯೇ ಆಗಿದೆ. ಈ ಅನುವಾದ ಅಕಾಡೆಮಿ, ಪ್ರಾರಂಭಗೊ೦ಡ ತರುಣದಲ್ಲಿಯೇ 
ಕರ್ನಾಟಕ ರಾಜ್ಯದ ಪುನರ್‌-ರಚನೆಯ ಸುವರ್ಣ ಮಹೋತ್ಸವದ ಸಂದರ್ಭ ಕೂಡಿ ಬಂದದ್ದು 
ಒಂದು ವಿಶಿಷ್ಟ ಯೋಗಾಯೋಗವೇ ಆಗಿದೆ. ಈ ಸುವರ್ಣ ಮಹೋತ್ಸವದ ಸಂದರ್ಭದ 
ಆಚರಣೆಯ ಅಂಗವಾಗಿ ಅನುವಾದ ಅಕಾಡೆಮಿ ಅನೇಕ ಮಹತ್ವಪೂರ್ಣ ಯೋಜನೆಗಳನ್ನು 
ಕೈಗೊಂಡಿದೆ. ಈ ಮೊದಲೇ ವಿಭಿನ್ನ ಭಾಷೆಗಳಲ್ಲಿನ ಹಲವು ಶ್ರೇಷ್ಠ ಲೇಖಕರ ಹಲವಾರು ಶ್ರೇಷ್ಠ 
ಕೃತಿಗಳು ನಮ್ಮ ಸಾಹಿತಿಗಳ ಗಮನವನ್ನು ಸೆಳೆದಿದ್ದು ಅವುಗಳ ಯಥಾವತ್ತಾದ, ಸಂಗಹರೂಪವಾದ, 
ಅಳವಡಿಕೆಯಂತಿರುವ ಅನುವಾದಗಳನ್ನು ಅವರು ನಮಗೆ ಕೊಡಮಾಡಿದ್ದಾರೆ. “ಒಬ್ಬನೇ ಉಂಡ 
ಊಟ ಹಬ್ಬವಲ್ಲ; ಒಬ್ಬನೇ ಸವಿದ ರುಚಿ ರುಚಿಯಲ್ಲ" ಎಂಬ ಗಾದೆ ಮಾತನ್ನು 
ಸಾರ್ಥಕಗೊಳಿಸುವಂತೆ, ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಇಂಥ ಪಸಿದ್ರ ಜನಪ್ರಿಯ, ಅಲಭ್ಯ 
ಕೃತಿಗಳನ್ನು “ಸುವರ್ಣ ಕರ್ನಾಟಕ' ಯೋಜನೆಯ ಅಂಗವಾಗಿ ಹೊರತರಲಾಗುತ್ತಿದೆ. ಅಂತೆಯೇ, 
ಇತರ ಭಾಷೆಗಳಲ್ಲಿನ ಹೊಸ ಶ್ರೇಷ್ಠ ಗ೦ಥಗಳನ್ನು ಕನ್ನಡಿಗರಿಗೆ ಪರಿಚಯಿಸಿಕೊಡುವ 
ಪ್ರಯತ್ನವನ್ನೂ ಮಾಡಲಾಗುತ್ತಿದೆ. ಹೀಗೆ, ದೇಶ-ವಿದೇಶಗಳ ಉತ್ಪಷ್ಟ ಕೃತಿಗಳಿಂದ ಕನ್ನಡ ಭಾಷೆ- 
ಸಾಹಿತ್ಯಗಳನ್ನು ಸಮೃದ್ಧಗೊಳಿಸುವ ದಿಕ್ಕಿನಲ್ಲಿ ಅನುವಾದ ಅಕಾಡೆಮಿ ಮಹತ್ತರವಾದ ಪಾತ್ರವನ್ನು 
ನಿರ್ವಹಿಸಬೇಕಾಗಿದೆ. 

ಅನುವಾದ ಇಂದು ತನ್ನ ಆಯಾಮವನ್ನು ಬಹುವಾಗಿ ವಿಸ್ತರಿಸಿಕೊ೦ಡು ಜ್ಞಾನ-ವಿಜ್ಞಾನ- 
ತಂತ್ರಜ್ಞಾನ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ಒಳಪಡಿಸಿಕೊಂಡಿದೆ. ಹೀಗಾಗಿ. ಈ ದಿಕ್ಕಿನಲ್ಲಿಯೂ 
ಕನ್ನಡವನ್ನು ಸಮೃದ್ಧಗೊಳಿಸುವತ್ತ ನಮ್ಮ ಗಮನ ಹರಿಯಬೇಕಾಗಿದೆ. ಅಕಾಡಮಿ ಈ ದಿಕ್ಕಿನಲ್ಲಿಯೂ 
ಕಾರ್ಯೋನ್ಮುಖವಾಗಿರುವುದು ಸಂತೋಷದ ವಿಚಾರವೇ ಆಗಿದೆ. ಈ ಬಗೆಯ ಬಹುಮುಖೀ 


11111 


ಕಾರ್ಯಚಟುವಟಿಕೆಗಳಿ೦ದ ಭಾರತೀಯ ಭಾಷಗಳಲ್ಲಿ ಈಗಾಗಲೇ ತನ್ನದೇ ಆದ ಹಿರಿಮೆಯನ್ನು 
ಮೆರೆದಿರುವ, ಮರೆಯುತ್ತಿರುವ ಕನ್ನಡ ಭಾಷೆ-ಸಾಹಿತ್ಯ ಮತ್ತಷ್ಟು ಕಂಗೊಳಿಸುವಂತಾಗುತ್ತದೆ. 
ಅನೇಕ ಮಹತ್ವದ ಗ್ರಂಥಗಳು ದೊರೆಯುವಂತಾಗುತ್ತಿರುವುದು ವೈಯಕ್ತಿಕವಾಗಿಯೂ ನನಗೆ 
ಸಂತೋಷವನ್ನು ಉ೦ಟುಮಾಡುತ್ತಿದೆ. ಇಂಥ ಕಾರ್ಯಗಳಿಗೆ ಸರ್ಕಾರದ ಬೆ೦ಬಲದ ಜೊತೆಗೆ, 
ಜನತೆಯ ಹೃತ್ಪೂರ್ವಕ ಪ್ರೋತ್ಸಾಹವೂ ಅಗತ್ಯವಾಗುತ್ತದೆ. ವಿವೇಚನಾಶೀಲರೂ, ಸಹೃದಯರೂ 
ಆದ ಕನ್ನಡಿಗರು ಇಂಥ ಪ್ರೋತ್ಸಾಹ ನೀಡುವಲ್ಲಿ ಮುಂದಾಗುತ್ತಾರೆ ಎಂದು ನಂಬಿದ್ದೇನೆ. 
ಅಕಾಡೆಮಿಯ ಕಾರ್ಯಚಟುವಟಿಕೆಗಳು ಇತೋಪ್ಯತಿಶಯವಾಗಿ ಮುಂದುವರಿಯಲಿ ; 
ಕರ್ನಾಟಕದ ಜನತೆಗೆ ಹೊಸ ಅನುಭವಗಳ ಲೋಕವನ್ನು ತೆರೆದು ತೋರುವ ಕಾರ್ಯಗಳು 
ಅವಿಚ್ಛಿನ್ನವಾಗಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಬಯಸುತ್ತೇನೆ. 


2.44 


(ಐ.ಎಂ. ವಿಠ್ಠಲಮೂರ್ತಿ) 


ಪ್ರಸಾವನೆ 
ಹಾದಿ 


ಭಾರತದಲ್ಲಿ ಯಾವುದೇ ರಾಜ್ಯವೊ೦ದರಲ್ಲಿ ಅನುವಾದ ಸಾಹಿತ್ಯ ಅಕಾಡೆಮಿಯನ್ನು 
ಮೊಟ್ಟಮೊದಲ ಬಾರಿಗೆ ಸ್ಥಾಪಿಸಿದ ಹಿರಿಮೆ ಕರ್ನಾಟಕ ಸರ್ಕಾರದ್ದಾಗಿದೆ. ಜನವರಿ ೬, 
೨೦೦೬ರಂದು ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಧರ್ಮಸಿಂಗ್‌ ಅವರು ವಿಧ್ಯುಕ್ತವಾಗಿ 
ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡಮಿಯನ್ನು ಉದ್ಭಾಟಿಸಿದರು. ಮೈಸೂರು 
ಎಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳೂ ಹಾಗೂ ಭಾಷಾಂತರವನ್ನು ವಿಶ್ವವಿದ್ಯಾಲಯದ 
ಹಂತದಲ್ಲಿ ಶಿಕ್ಷಣ ವಿಷಯವಾಗಿ ಅಳವಡಿಸಿದ ಭಾಷಾಂತರ ಕ್ಷೇತ್ರದ ಭೀಷ್ಮಾಚಾರ್ಯರೂ ಆದ 
ಪ್ರೊ। ದೇ. ಜವರೇಗೌಡ ಅವರೂ, ಹಿರಿಯ ವಿದ್ವಾಂಸರಾದ ಪ್ರೊ। ಎಲ್‌.ಎಸ್‌. ಶೇಷಗಿರಿರಾವ್‌ 
ಅವರೂ ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ದಿಕ್ಕು-ದೆಸೆಗಳನ್ನು ನಿರ್ದೇಶಿಸಿದರು. 

ನಮ್ಮ ನಾಡಿನಲ್ಲಿರುವ ವಿಚಿತ್ರ ಪರಿಸ್ಥಿತಿ ಎಂದರೆ ವಿದೇಶೀಯ ಭಾಷಾಸಾಹಿತ್ಯಗಳ ಅಷ್ಟಿಷ್ಟು 
ಪರಿಚಯವಾದರೂ ಇರುವ ನಮಗೆ ನಮ್ಮನಾಡಿನ ನೆರೆಹೊರೆಯ ಭಾಷೆಗಳಲ್ಲಿನ ಶ್ರೇಷ್ಠ ಸಾಹಿತ್ಯದ, 
ಶ್ರೇಷ್ಠ ಸಾಹಿತಿಗಳ ಪರಿಚಯ ಬಹುಮಂದಿಗೆ ಇಲ್ಲವೇ ಇಲ್ಲದಂತಾಗಿದೆ. ಕೇ೦ದ್ರ ಸಾಹಿತ್ಯ ಅಕಾಡೆಮಿ 
ಮತ್ತು ಇತರ ಕೆಲವು ರಾಷ್ಟೀಯ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಅನುವಾದಗಳನ್ನು 
ಹೊರತರುವ ಕೆಲವು ಯೋಜನೆಗಳನ್ನು ಕೈಗೊಳ್ಳುತ್ತಿರುವುದು೦ಟು. ಆದರೆ, ಈ ಕಾರ್ಯಗಳು 
ಅಪೇಕ್ಷಣೀಯ ಪ್ರಮಾಣದಲ್ಲಿ ಹಾಗೂ ಪರಸ್ಪರ ಪೂರಕವಾಗುವ ರೀತಿಯಲ್ಲಿ ಆಗುತ್ತಿಲ್ಲ. ಮೇಲಾಗಿ 
ಈ ಕಾರ್ಯಕ್ರಮಗಳು ಬಹುಮಟ್ಟಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರವೇ ಸೀಮಿತವಾಗಿವೆ. ಹೀಗಾಗಿ, 
ಪರಸ್ಪರ ಕೊಳು-ಕೊಡೆಯ ಕಾರ್ಯಕ್ರಮಗಳು ಹೆಚ್ಚು-ಹೆಚ್ಚಾಗಿ ಹಾಗೂ ವೈವಿಧ್ಯಮಯವಾಗಿ 
ಆಗಬೇಕಾದ ಅಗತ್ಯವೂ ಇದೆ. 

ಭಾರತೀಯ ಭಾಷಾಸಾಹಿತ್ಯಗಳು ಸಮೃದ್ಧವಾಗಿ ಬೆಳೆಯಬೇಕಾದರೆ, ಎರಡು ಮುಖಗಳಲ್ಲಿ 
ಕಾರ್ಯಗಳು ಆಗಬೇಕಾಗಿದೆ: (೧) ರಾಷ್ಟೀಯ ಮಟ್ಟದಲ್ಲಿ; (೨) ಅಂತಾರಾಷ್ಟೀಯ ಮಟ್ಟದಲ್ಲಿ. 
ರಾಷ್ಟೀಯ ಸ್ತರದಲ್ಲಿ ನಮ್ಮ ಭಾಷಾ ಸಾಹಿತ್ಯವನ್ನು ಬಿಂಬಿಸುವ ಕೆಲಸ ಎಷ್ಟು ಮುಖ್ಯವೋ, ಇತರ 
ಭಾಷೆಗಳಲ್ಲಿನ ಶ್ರೇಷ್ಠ ಸಾಹಿತ್ಯವನ್ನು ಕನ್ನಡಕ್ಕೆ ತಂದುಕೊಳ್ಳುವುದು ಅಷ್ಟೇ ಮುಖ್ಯ. ರಾಷ್ಟೀಯ 
ಅ೦ತಾರಾಷ್ಟೀಯ ಮಹತ್ವದ ಸಾಹಿತ್ಯವನ್ನು ಕನ್ನಡಕ್ಕೆ ತಂದುಕೊಳ್ಳುವುದು ಹಾಗೂ ಕನ್ನಡ 
ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವುದೂ ಅಷ್ಟೇ ಮುಖ್ಯ. ಈ ದೃಷ್ಟಿಯಿಂದ 
ನೊಬೆಲ್‌ ಪ್ರಶಸ್ತಿ, ಬೂಕರ್‌ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 
ಪಂಪ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊ೦ಡಿರುವ ಲೇಖಕರ ಮಹತ್ವದ 
ಕೃತಿಗಳನ್ನು ಇತರ ಭಾಷೆಗಳಲ್ಲಿ ಹೊರತರುವ ಯೋಜನೆಗಳನ್ನು ಅನುವಾದ ಸಾಹಿತ್ಯ ಅಕಾಡೆಮಿ 


X 


ತಮ್ಮ ಮುಂದಿರಿಸಿಕೊಂಡಿದೆ. ಅಷ್ಟೇ ಅಲ್ಲದೆ, ವಿಜ್ಞಾನ-ತಂತ್ರಜ್ಞಾನ, ವೈದ್ಯಕೀಯ, ಮಾನವಿಕ 
ಮೊದಲಾದ ಕ್ಷೇತ್ರಗಳಲ್ಲಿನ ಶ್ರೇಷ್ಠ ಕೃತಿಗಳನ್ನು ಕನ್ನಡದಲ್ಲಿ ತರುವ ಯೋಜನೆಗಳೂ ಅಕಾಡೆಮಿಯ 
ಮುಂದಿವೆ. ಇತರ ರಾಜ್ಯ ಸರ್ಕಾರಗಳೊಂದಿಗ ಸಮಾಲೋಚಿಸಿ, ಅಂತೆಯೇ, ಕೇಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ವಿಭಾಗ, ಕೇಂದ್ರೀಯ ಹಿಂದೀ ನಿರ್ದೇಶನಾಲಯ, ವೈಜ್ಞಾನಿಕ 
ಮತ್ತು ತಾಂತ್ರಿಕ ಪಾರಿಭಾಷಿಕ ಪದಾವಲಿ ಆಯೋಗ ಇತ್ಯಾದಿ ಸಂಸ್ಥೆಗಳೊಂದಿಗೆ ಸಂಪರ್ಕಿಸಿ 
ಈ ದಿಕ್ಕಿನಲ್ಲಿ ಸಹಕಾರವನ್ನು ಪಡೆದುಕೊಳ್ಳುವ ಆಲೋಚನೆಯನ್ನೂ ಅಕಾಡೆಮಿ ಇರಿಸಿಕೊಂಡಿದೆ. 

ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ಅ೦ಗವಾಗಿ ಕಾರ್ಯಶಿಬಿರಗಳನ್ನು ಆಯೋಜಿಸಿ, 
ಅನುವಾದದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವ, ಸಮರ್ಥ ಭಾಷಾ೦ತರಕಾರರನ್ನು ಗುರುತಿಸುವ 
ಪ್ರಯತ್ನಗಳನ್ನು ಅಕಾಡೆಮಿ ಮಾಡುತ್ತಿದೆ. ಈಗಾಗಲೇ ಕನ್ನಡ-ತೆಲುಗು, ಕನ್ನಡ-ಹಿ೦ದೀ, 
ಯಂತ್ರಾನುವಾದ, ವಿಜ್ಞಾನ ಸಾಹಿತ್ಯ ಅನುವಾದ ಇವುಗಳಿಗೆ ಸಂಬಂಧಿಸಿದಂತೆ ರಾಜ್ಯದ ಬೇರೆ- 
ಬೇರೆ ಕೇಂದ್ರಗಳಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯಶಿಬಿರಗಳನ್ನೂ ವಿಚಾರಗೋಷ್ಠಿಗಳನ್ನೂ 
ನಡೆಸಲಾಗಿದೆ. ಉರ್ದೂ ಮತ್ತು ತಮಿಳು ಭಾಷೆಗಳ ಕಾರ್ಯಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. 

ಭಾಷಾಂತರ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಕ್ಕೆ ತೆಗೆದುಕೊಂಡು 
ಆ ದಿಕ್ಕಿನಲ್ಲಿ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವ ಆಲೋಚನೆಯೂ ಇದೆ. ಇತ್ತೀಚೆಗೆ ಸ್ಕಾಮ್‌ 
ಹಿಟ್ರೋಡಾ ಅವರು "ರಾಷ್ಟ್ರೀಂರು ಅನುವಾದ ಮಿಷನ್‌' (National 
Translation Mission) ಅನ್ನು ಸ್ಥಾಪಿಸುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯೋಜನೆಯೊಂದನ್ನು 
ಸಲ್ಲಿಸಿದ್ದು, ಕೇಂದ್ರ ಸರ್ಕಾರ ಆ ಯೋಜನೆಯನ್ನು ಒಪ್ಪಿಕೊಂಡಿರುವ ವಿಚಾರ ಪತ್ರಿಕೆಗಳಲ್ಲಿ 
ವರದಿಯಾಗಿದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದಲ್ಲಿ, ಜ್ಞಾನ-ವಿಜ್ಞಾನ-ತಂತ್ರಜ್ಞಾನಗಳು 
ಜನಸಾಮಾನ್ಯರವರೆಗೂ ಯಶಸ್ವಿಯಾಗಿ ಮುಟ್ಟುವುದು ಸಾಧ್ಯವಾಗುತ್ತದೆ ಹಾಗೂ ರಾಷ್ಟದ 
ಪ್ರಗತಿಯೂ ಅಭೂತಪೂರ್ವ ರೀತಿಯಲ್ಲಿ ಆಗುತ್ತದೆ ಎಂದು ಆಶಿಸಲಾಗಿದೆ. ಈ ಯೋಜನೆ 
ಉದ್ಯೋಗಸೃಷ್ಟಿಯ ಮಹತ್ತರ ಯೋಜನೆಯೂ ಆಗಲಿದೆ. ಇಂಥ ಸಂದರ್ಭದಲ್ಲಿ ಅಗತ್ಯವಾಗುವ 
ಲಕ್ಷಾಂತರ ಮಂದಿ ಅನುವಾದಕರ ಪಡೆಯನ್ನು ಸಿದ್ದಪಡಿಸುವುದು ಇಂಥ ಸಂಸ್ಥೆಗಳ ಮತ್ತು 
ಎಶ್ಟವಿದ್ಯಾನಿಲಂಯಗಳ ಹೊಣೆಯೇ ಆಗಿರುತ್ತದೆ. ರಾಜ್ಯದ ಹಾಗೂ ಹೊರಗಿನ 
ವಿಶ್ವವಿದ್ಯಾ ನಿಲಯಗಳಲ್ಲಿ ಈಗಾಗಲೇ ಭಾಷಾಂತರ ವಿಭಾಗಗಳು ಸ್ಥಾಪಿತವಾಗಿದ್ದು, ಅವು 
ಕಾರ್ಯಶೀಲವಾಗುತ್ತಿರುವುದು ಶುಭಸೂಚಕವಾಗಿದೆ. 

ಇದುವರೆಗೆ ವಿದ್ವಾಂಸರ ವೈಯಕ್ತಿಕ ಪಾಂಡಿತ್ಯ, ವ್ವತ್ತತ್ತಿ ಮತ್ತು ಒಲವನ್ನು ಆಧರಿಸಿ 
ಅನುವಾದ ಕಾರ್ಯಗಳು ನಡೆಯುತ್ತಾ ಬಂದಿವೆ. ಆದರ ಇಂಥ ಕಾರ್ಯಗಳು ವ್ಯವಸ್ಥಿತವಾಗಿ 
ಹಾಗೂ ಉತ್ತಮ ಗುಣಮಟ್ಟದೊಂದಿಗೆ ನಡೆಯಬೇಕಾದ್ದು ಅಪೇಕ್ಷಣೀಯವಾಗಿರುವ ಹಿನ್ನೆಲೆಯಲ್ಲಿ, 
ಭಾಷಾಂತರ ಸಂಬಂಧವಾದ ಶಿಕ್ಷಣ-ಕ್ರಮಗಳನ್ನು ರೂಪಿಸುವುದು ಹಾಗೂ ದ್ವಿಭಾಷಾ ಮತ್ತು 
ಬಹುಭಾಷಾ ನಿಘಂಟುಗಳನ್ನು ನುಡಿಗಟ್ಟುಗಳ ಮತ್ತು ಗಾದೆಗಳ ಕೋಶಗಳು, ಸಮಾನಾರ್ಥಕ 
ಮತ್ತು ಭಿನ್ನಾರ್ಥಕ ಕೋಶಗಳು ಹಾಗೂ ವಾಕ್ಕರಚನಾ ಕೈಪಿಡಿಗಳನ್ನು ಹೊರತರುವುದು - 


ಸ 


ಇವೇ ಮೊದಲಾದ ಕಾರ್ಯಗಳು ಆದ್ಯತೆಯ ಮೇರೆಗೆ ನಡೆಯಬೇಕಾಗಿವೆ. ಅನುವಾದ ಅಕಾಡೆಮಿ 
ಸ್ಥಾಪಿತವಾದ ಅತ್ಯಲ್ಪ ಅವಧಿಯಲ್ಲಿಯೇ ಇತರ ಸಂಘ-ಸಂಸ್ಥೆಗಳ ಗಮನವನ್ನು ಸೆಳೆದಿದ್ದು, 
ಅಂತರರಾಷ್ಟೀಯ ಕನಕದಾಸ ಮಿಷನ್‌ನ೦ತಹ ಸಂಸ್ಥೆ ಅನುವಾದ ಅಕಾಡೆಮಿಯೊಂದಿಗೆ 
ಸಹಕರಿಸಲು ಮುಂದೆ ಬಂದಿರುವುದು ಗಮನಾರ್ಹವಾದ ವಿಚಾರವೇ ಆಗಿದೆ. ಅಂತೆಯೇ, 
ವಿಶ್ರೇಶ್ರರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಇಂಜಿನಿಯರಿಂಗ್‌ ವಿಷಯಕ್ಕೆ 
ಸಂಬಂಧಿಸಿದ ಪುಸ್ತಕಗಳನ್ನು ಕನ್ನಡದಲ್ಲಿ ಹೊರತರುವ ಬಗ್ಗೆಯೂ ಆಲೋಚನೆ ಮಾಡಲಾಗುತ್ತಿದೆ. 
ಹೀಗೆ ಅನುವಾದ ಅಕಾಡೆಮಿ ಅನೇಕ ದಿಕ್ಕುಗಳಲ್ಲಿ ಮುಂದುವರಿದು ಸಾಧನೆ ಮಾಡಬೇಕಾಗಿದೆ. 

ಕರ್ನಾಟಕ ಸರ್ಕಾರ ಅನುವಾದ ಅಕಾಡೆಮಿಯ ವಿಷಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು 
ತೋರಿ ಅಗತ್ಯವಾದ ನೆರವನ್ನು ನೀಡಲು ಮುಂದೆ ಬಂದಿರುವುದು ಅಕಾಡೆಮಿಗೆ ವಿಶೇಷ 
ಸಂತೋಷದ ವಿಚಾರವೇ ಆಗಿದೆ. ಅದರಲ್ಲಿಯೂ ಈ ಬಾರಿ ಸುವರ್ಣ ಕರ್ನಾಟಕ ಕಾರ್ಯಕ್ರಮಗಳ 
ಅಂಗವಾಗಿ ವಿಶೇಷ ಧನಸಹಾಯ ನೀಡಿರುವುದರಿಂದ ಪ್ರಸಿದ್ಧ! ಅಲಭ್ಯ ಅನುವಾದಗಳ 
ಮರುಪ್ರಕಟಣೆ ಕಾರ್ಯವನ್ನು ಕೈಗೊಳ್ಳುವುದು, ಮತ್ತಿತರ ಮಹತ್ವದ ಪ್ರಕಟಣೆಗಳನ್ನು ಕೈಗೊಳ್ಳುವುದು 
ಸಾಧ್ಯವಾಗಿದೆ. ಈ ದಿಕ್ಕಿನಲ್ಲಿ ನಾಡಿನ ವಿದ್ವಾಂಸರು ವಿಶೇಷವಾದ ಸಹಾಯ-ಸಹಕಾರಗಳನ್ನು 
ನೀಡಲು ಮುಂದೆ ಬಂದಿರುವುದು ಅಕಾಡೆಮಿಗೆ ಗೌರವದ, ಸಂತೋಷದ ಹಾಗೂ ಹೆಮ್ಮೆಯ 
ಎಚಾರವೇ ಆಗಿದೆ. ಈ ಸಂದರ್ಭದಲ್ಲಿ ಎಲ್‌ ಡ್ಕೂರಾ೦ಟ್‌ ಅವರ ಜಗತ್‌-ಪ್ರಸಿದ್ಧವಾಗಿರುವ 
ಹಾಗೂ ಭಾರತದ ಬೇರಾವ ಭಾಷೆಯಲ್ಲೂ ಇನ್ನೂ ಬೆಳಕು ಕಾಣದಿರುವ "ದಿ ಸ್ಟೋರಿ ಆಫ್‌ 
ಸಿವಿಲಿಜೇಷನ್‌" ಸಂಪುಟಗಳ ಕನ್ನಡ ಅನುವಾದವನ್ನು ಹೊರತರುವಲ್ಲಿ ಪ್ರೊ ಎಲ್‌.ಎಸ್‌. 
ಶೇಷಗಿರಿರಾವ್‌ ಅವರೂ, ಬಹಳ ಹಿಂದೆಯೇ ಇಂಗ್ಲಿಷ್‌ನಲ್ಲಿ ೧೦ ಸಂಪುಟಗಳಲ್ಲಿ 
ಪಕಟಣೆಗೊಂಡಿರುವ ಸಂಸ್ಥತ ಸಾಹಿತ್ಯದ ವಿಶಿಷ್ಟ ಕೃತಿಯಾದ ಸೋಮದೇವನ "ಕಥಾಸರಿತ್ಸಾಗರ'ದ 
ಕನ್ನಡ ಅನುವಾದವನ್ನು ನೇರವಾಗಿ ಸಂಸ್ಕೃತದಿಂದ ಅನುವಾದಿಸಿ ಹೊರತರುವಲ್ಲಿ 
ಡಾ॥ಪಿ.ಎಸ್‌.ರಾಮಾನುಜಮ್‌ ಅವರೂ ನೆರವು ನೀಡುತ್ತಿರುವುದು ವಿಶೇಷವಾಗಿ ಸರಣೀಯವಾಗಿದೆ. 
ಕನ್ನಡ ಸಹೃದಯ ಲೋಕ ಅಕಾಡೆಮಿಯ ಈ ಕಾರ್ಯಚಟುವಟಿಕೆಗಳ ವಿಷಯದಲ್ಲಿ ತನ್ನ 
ಸಹೃದಯತೆಯನ್ನು ಮೆರೆಯುತ್ತದೆ ಎಂದು ಆಶಿಸಿದ್ದೇನೆ. 

ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡಮಿಂರು ಸ್ಥಾಪನೆಗೆ ಕಾರಣರಾದ 
ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಧ'ರ್ಮಸಿ೦ಗ್‌ ಅವರಿಗೂ, ಅಕಾಡಮಿಂಯ 
ಕಾರ್ಯಚಟುವಟಿಕೆಗಳ ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿ, ಎಲ್ಲ ನೆರವನ್ನು ನೀಡುತ್ತಿರುವ 
ಇಂದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಹಚ್‌.ಡಿ.ಕುಮಾರಸ್ತಾಮಿ ಅವರಿಗೂ, ಮಾನ್ಯ 
ಉಪಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌.ಯಡಿಯೂರಪ್ಪನವರಿಗೂ, ಕನ್ನಡ ಮತ್ತು ಸಂಸ್ಥೃತಿ 
ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಮಹದೇವ ಪ್ರಸಾದ್‌ ಅವರಿಗೂ ಅಕಾಡೆಮಿ ವಿಶೇಷ 
ಕೃತಜ್ಞತೆಗಳನ್ನು ಸಲ್ಲಿಸಬಯಸುತ್ತದೆ. ಅಕಾಡೆಮಿಯ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಬಗೆಯ 
ಸಹಾಯ-ಸಹಕಾರ-ಮಾರ್ಗದರ್ಶನ ನೀಡುತ್ತಾ ಬಂದ ಕನ್ನಡ ಮತ್ತು ಸಂಸ್ಥೃತಿ ಇಲಾಖೆಯ 
ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಶ್ರೀಮತಿ ಉಷಾ ಗಣೇಶ್‌ ಅವರಿಗೂ, ಚೈತನ್ಯಶೀಲರೂ, 
ದೂರಗಾಮಿ ದ 'ಸ್ತಿಯನ್ನುಳ್ಳವರೂ ಆದ ಇಂದಿನ ಕಾರ್ಯದರ್ಶಿಗಳಾದ ಶ್ರೀ ಐ.ಎಂ. ವಿಠ್ಠಲಮೂರ್ತಿ 


೫11 


ಅವರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿಂದಿನ ಆಯುಕ್ತರುಗಳಾಗಿದ್ದ ಶ್ರೀ 
ಕೆ.ಆರ್‌.ನಿರಂಜನ್‌ ಮತ್ತು ಶ್ರೀ ಎಸ್‌.ಎಫ್‌. ಯೋಗಪ್ಪನವರ್‌ ಅವರಿಗೂ, ನಿರ್ದೇಶಕರಾಗಿರುವ 
ಶ್ರೀ ಕಾ.ತ. ಚಿಕ್ಕಣ್ಣ ಅವರಿಗೂ ಅಕಾಡೆಮಿ ವಿಶೇಷ ವಂದನೆಗಳನ್ನು ಸೂಚಿಸಬಯಸುತ್ತದೆ. 

ಅಕಾಡೆಮಿಯ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ 
ಮಾಡುತ್ತಿರುವ ಅಕಾಡೆಮಿಯ ಎಲ್ಲ ಗೌರವಾನ್ವಿತ ಸದಸ್ಕರಿಗೂ ನಮ್ಮ ವಂದನೆಗಳು ಸಲ್ಲುತ್ತವೆ 

"ಉರ್ದುವಿನ ಕಥೆ" ಭಾರತದಲ್ಲಿಯೇ ಜನ್ಮತಾಳಿ ಭಾಷಿಕವಾಗಿ, ಸಾಹಿತ್ಯಿಕವಾಗಿ, 
ಸಾಂಸ್ಕೃತಿಕವಾಗಿ ಪುರೋಭಿವೃದ್ಧಿಯನ್ನು ಸಾಧಿಸಿದ ಭಾಷೆಯೊಂದರ ಕಥೆ. ಉರ್ದು ಸಾಹಿತ್ಯದ 
ಬೆಳವಣಿಗೆಗೆ ಪ್ರೇಮ್‌ಚಂದ್‌, ಕೃಷ್ಣಚ೦ದ್ರ ರಾಮ್‌ಬಾಬೂ ಸಕ್ಷೇನಾ ಅವರಂಥ ಹಿಂದೂ ಲೇಖಕರು 
ನೀಡಿದ ಕೊಡುಗೆಯೂ ಮಹತ್ವಪೂರ್ಣವಾಗಿದೆ. ಕಾವ್ಯ ಮತ್ತು ಕಥೆಗಳ ಕ್ಷೇತ್ರದಲ್ಲಿ ಉರ್ದು 
ಭಾಷೆಯ ಸಾಧನೆ ವಿಶೇಷ ಮನ್ನೆಣೆಯನ್ನುಗಳಿಸಿದೆ. ಶಿಕ್ಷಣ ಮಾಧ್ಯಮ, ಆಡಳಿತ ಮಾಧ್ಯಮ 
ಮತ್ತು ನ್ಯಾಯಾಂಗ ಮಾಧ್ಯಮವಾಗಿ ಭಾಷೆಯ ಬಳಕೆಯ ವಿಚಾರದಲ್ಲಿನ ಅದರ ಸಾಧನೆ 
ಬೆರಗಾಗಿಸುವಂಥದೇ ಆಗಿದೆ. ಶ್ರೀ ವೀರೇಂದ್ರ ಪಾಟೀಲರಿ೦ದ ಹಿಡಿದು ಶ್ರೀ ಧರ್ಮಸಿಂಗ್‌ 
ವರೆಗಿನ ನಮ್ಮ ಅನೇಕ ಗಣ್ಯ-ಮಾನ್ಯ ರಾಜಕಾರಣಿಗಳು, ಅನೇಕ ಹಿರಿಯ ಅಧಿಕಾರಿಗಳು ಉರ್ದು 
ಮಾಧ್ಯಮದಲ್ಲಿಯೇ ಕಲಿತುಬಂದವರು. ಇಂಥ ಮಹತ್ವದ ಭಾಷೆಯೊಂದರ ಕಥೆಯನ್ನು ವಿಶಿಷ್ಟ 
ರೀತಿಯಲ್ಲಿ ಹೊರತಂದಿರುವ ಭಾರತ ಸರ್ಕಾರದ ಉರ್ದು ಭಾಷಾಭಿವೃದ್ಧಿಯ ರಾಷ್ಟೀಯ ಪರಿಷತ್ತಿನ 
ಈ ಪ್ರಕಟಣೆಯನ್ನು ಕನ್ನಡದಲ್ಲೂ ಹೊರತರಬೇಕಾಗಿರುವ ವಿಚಾರವನ್ನು ಒತ್ತಿಹೇಳಿದ ಅನುವಾದ 
ಅಕಾಡೆಮಿಯ ಸದಸ್ಯರಾದ ಪ್ರೊ ವಸಂತ ಕುಷ್ಟಗಿ ಹಾಗೂ ಪ್ರೊ ತೇಜಸ್ವಿ ಕಟ್ಟೀಮನಿ ಅವರಿಗೆ 
ಹಾಗೂ ಇದರ ಅನುವಾದ ಪ್ರಕಟಣೆಗೆ ಮುಕ್ತ ಅನುಮತಿಯನ್ನು ನೀಡಿರುವ ಉರ್ದು ಅಭಿವೃದ್ಧಿ 
ರಾಷ್ಟೀಯ ಪರಿಷತ್ತಿಗೆ ಅಕಾಡಮಿ ಕೃತಜ್ಞವಾಗಿದೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ಪ್ರೊ॥ ಕುಷ್ಟಗಿ 
ಅವರು ಈ ಕೃತಿಯ ವೈಶಿಷ್ಟ್ಯವನ್ನು ಕುರಿತ ಪರಿಚಯಾತ್ಮಕ ಲೇಖನವನ್ನು ಬರೆದುಕೊಟ್ಟು 
ಉಪಕರಿಸಿದ್ದಾರೆ. ಅಂತೆಯೇ ಸುಂದರ ಅನುವಾದವನ್ನು ಸಿದ್ಧಪಡಿಸಿಕೊಟ್ಟಿರುವ ಶ್ರೀಮತಿ 
ಮಹಮೂದಾ ಬೇಗಂ ಅರಸೀಕೆರೆ ಹಾಗೂ ಶ್ರೀಮತಿ ರತ್ನಾ ಮಣೂರ ಅವರಿಗೆ ನಮ್ಮ ಕೃತಜ್ಞತೆಗಳು 
ಸಲ್ಲುತ್ತವೆ. 

ಅನುವಾದ ಅಕಾಡೆಮಿಯ ಕೆಲಸ-ಕಾರ್ಯಗಳಲ್ಲಿ ಹಾಗೂ ಪ್ರಕಟಣೆಯ ವಿಚಾರದಲ್ಲಿ 
ಹೃತ್ಪೂರ್ವಕವಾಗಿ ತಮ್ಮನ್ನು ತೂಡಗಿಸಿಕೂಂಡಿರುವ ಅಕಾಡೆಮಿಯ ರಿಜಿಸ್ಟ್ರಾರ್‌ 
ಪಿ. ನಾರಾಯಣಸ್ವಾಮಿ ಮತ್ತು ಇತರ ಸಿಬ್ಬಂದಿವರ್ಗದವರಿಗೂ, ತಮ್ಮ ಅನೇಕ ಕಾರ್ಯಗಳ 
ನಡುವೆಯೂ ಬಿಡುವು ಮಾಡಿಕೊಂಡು ತಾಳ್ಮೆಯಿಂದ ಕರಡು ಪರಿಶೀಲನೆಯಲ್ಲಿ ನಮಗೆ 
ನೆರವಾಗಿರುವ ಶ್ರೀಮತಿ ರತ್ನಾ ಮಣೂರ ಅವರಿಗೂ, ಸುಂದರವಾಗಿ ಮುದ್ರಿಸುವಲ್ಲಿ 
ಸಹಕರಿಸಿರುವ ಮೆ. ಮಯೂರ್‌ ಪ್ರಿಂಟ್‌ ಆ್ಯಡ್ನ್‌ನ ಶ್ರೀ ಬಿ.ಎಲ್‌. ಶ್ರೀನಿವಾಸ ಮತ್ತು ಅವರ 
ಸಿಬ್ಬಂದಿ ವರ್ಗದವರಿಗೂ ನಮ್ಮ ವಂದನೆಗಳು. 


ಪ್ರಧಾನ್‌ ಗುರುದತ್ತ 
ಅಧ್ಯಕ್ಷ 


೫111 


ಸಾವನೆ 


0 


(€L 


“ಉರ್ದು ಕೀ ಕಹಾನಿ” ಪ್ರಥಮ ಬಾರಿಗೆ ಕ್ರಿ.ಶ. 1956ರಲ್ಲಿ ಮುದ್ರಿತವಾಯಿತು. 
ಸಂತೋಷವೇಕಂದರೆ ಇದನ್ನು ಓದಬೇಕಾದವರೆಲ್ಲ ಓದಿದರು ಮತ್ತು ಅನೇಕ ಓದುಗರ 
ಹೃದಯಗಳಲ್ಲಿ ಇದು ಉರ್ದುವಿನ ಪ್ರೇಮವನ್ನು ಹುಟ್ಟಿಸಿತು. ಇದರಿಂದ ಈ ಪುಸ್ತಕವು ಪುನಃ 
ಪನಃ ಮುದ್ರಿತವಾಗುತ್ತಲಿದೆ. ಸ್ವಲ್ಪ ಮಟ್ಟಿಗೆ ಉರ್ದು ಭಾಷೆಯನ್ನು ಅರಿತವರು ಕೂಡ ಇದರ 
ಇತಿಹಾಸವನ್ನು ತಿಳಿದುಕೊಳ್ಳಲಿ ಎ೦ಬುದು ಈ ಪುಸ್ತಕವನ್ನು ಬರೆಯುವಾಗಿನ ನನ್ನ 
ಉದ್ದೇಶವಾಗಿತ್ತು. ಈಗ ರಾಷ್ಟೀಯ ಐಕ್ಕದ ಮಾತು ಕೇಳಿಬರುತ್ತಲಿದೆ ಮತ್ತು ವಿವಿಧ ಭಾಷೆಗಳನ್ನು 
ಕಲಿಯುವ ಆಸಕ್ತಿಯೂ ಹಚ್ಚುತ್ತಲಿದೆ. ಈ ಪುಸ್ತಕದ ಅಧ್ಯಯನವು ವಿವಿಧ ಭಾಷೆಗಳಲ್ಲಿ 
ಮಾತನಾಡುವವರನ್ನು ಸಮೀಪಕ್ಕೆ ತರುವುದೆ೦ಬ ವಿಶ್ವಾಸವು ನನಗಿದೆ. ಇದೇ ನನ್ನ ಉದ್ದೇಶ. 

ಈ ಬಾರಿ ಪುಸ್ತಕದಲ್ಲಿ ಬಹಳಷ್ಟು ಆವಶ್ಯಕ ಬದಲಾವಣೆಗಳನ್ನು ಮಾಡಲಾಗಿದೆ. ಈಗ 
ಇದರ ಅಧ್ಯಯನ ಇನ್ನೂ ಹೆಚ್ಚು ಪ್ರಯೋಜನಕಾರಿಯಾಗುವುದೆಂದು ನನ್ನ ಭಾವನೆ. 


-ಸೈೆಯದ್‌ ಅಹೆತಿಶಾಮ್‌ ಹುಸೇನ್‌ 


XIV 


"ಉರ್ದುವಿನ ಕಥೆ' ಕುರಿತು 


ಸೈಯದ್‌ ಅಹತಿಶಾಮ್‌ ಹುಸೇನ್‌ ಅವರ "ಉರ್ದು ಕೀ ಕಹಾನಿ” ಎಂಬ ಪುಸ್ತಕವು 
ಉರ್ದು ಸಾಹಿತ್ಯ ಚರಿತ್ರೆಯ ಕ್ಷೇತ್ರದಲ್ಲಿ ಒಂದು ಮೌಲಿಕ ಗ್ರಂಥ. ಈ ಗಂಥವನ್ನು ಓದುತ್ತಿದ್ದಂತೆ 
ಕ. ವೆಂಕಟರಾಮಪ್ಪ ಅವರ “ಕನ್ನಡ ಸಾಹಿತ್ಯ' (ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗದ 
ಪ್ರಕಟಣೆ) ಹಾಗೂ ಎನ್ಕೆ ಅವರ “ಕನ್ನಡ ಸಾಹಿತ್ಯ ವಾಹಿನಿ'ಗಳು ಕಣ್ಮನಗಳ ಮುಂದೆ 
ಸುಳಿದುಹೋದುವು ಮತ್ತು ಈ ಕೆಳಗಿನ ಮಹತ್ವದ ಅಂಶಗಳು ನನ್ನಲ್ಲಿ ಅಚ್ಚಳಿಯದೆ ಉಳಿದುವು: 

೧. ಉರ್ದು ಭಾಷೆ ಮತ್ತು ಸಾಹಿತ್ಯದ ಕಥೆಯು ಹಿ೦ದೂಸ್ಥಾನದ ಜನಜೀವನದೊಡನೆ 
ಹಾಸುಹೊಕ್ಕಾಗಿಹೋಗಿದೆ. ಅದು ರಾಷ್ಟನಿಷ್ಠೆಗೆ ಮಾಡಿದ ಪರಿಣಾಮಕಾರಿ ಹೋರಾಟವನ್ನು 
ಮರೆಯುವಂತಿಲ್ಲ. ಏಕೆಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದು ಓರ್ವ ಸಿಪಾಯಿಯಂತೆ 
ಭಾಗವಹಿಸಿ ಹೊಣೆಗಾರಿಕೆಯನ್ನು ನಿರ್ವಹಿಸಿದ ಭಾಷೆಯೆಂಬ ಘನತೆಗೆ ಪಾತ್ರವಾದದ್ದು. 

೨. ಈ ಪುಸ್ತಕದ ಅಧ್ಯಯನದಿಂದ ವಿವಿಧ ಭಾಷೆಗಳಲ್ಲಿ ಮಾತನಾಡುವವರನ್ನು ಸಮೀಪಕ್ಕೆ 
ತರುವುದಲ್ಲದೆ ರಾಷ್ಟೀಯ ಐಕ್ಕದ ದೃಷ್ಟಿಯಿ೦ದ ಉರ್ದು ಭಾಷೆ ಮತ್ತು ಸಾಹಿತ್ಯಗಳ ಸಾಮಾನ್ಯ 
ಪರಿಚಯವನ್ನು ಒದಗಿಸುತ್ತದೆ. 

೩. ಪ್ರಪಂಚದ ಯಾವ ಸಾಹಿತ್ಯವೂ ಪತ್ಯೇಕವಾಗಿದ್ದುಕೊ೦ಡು ವಿಕಾಸಗೊಳ್ಳುವುದು 
ಅಸಾಧ್ಯದ ಮಾತು. ಆದ್ದರಿಂದ ಕೊಡು-ಕೊಳ್ಳುವ ಕಾರ್ಯದಲ್ಲಿ ಉರ್ದು ಭಾಷೆಯ ಬಳಿ ಅತಿ 
ದೊಡ್ಡ ಸಾಹಿತ್ಯ ಭಂಡಾರವಿರುವುದನ್ನು ಗಮನಿಸಿದಾಗ, ಅದರ ಹೆಬ್ಬಾಗಿಲನ್ನು ಈ ಪುಸಕವು 
ಅನಾಯಾಸವಾಗಿ ತೆರೆದುಬಿಟ್ಟಿದೆ. ಈ ಮೂಲಕ ಈ ಭಾಷಾಸಾಹಿತ್ಯದ ಯಾತ್ರೆಗೆ ನಿಚ್ಚಳ ದಾರಿಯು 
ಉಂಟಾಗಿರುವುದರಲ್ಲಿ ಸಂಶಯವಿಲ್ಲ. 

೪. ಉರ್ದು ಭಾಷೆಯ ಬದುಕಿನ ಆರಂಭವು ಹಿಂದೂಸ್ಥಾನದಲ್ಲಿಯೇ ಹೌದು. ಆದ್ದರಿಂದ 
ಅದನ್ನು ಪೋಷಿಸಿ ಬೆಳೆಸಿದವರೂ ಭಾರತೀಯರೇ ಹೌದು. ಅಲ್ಲದೆ, ಭಾರತೀಯ ರಾಷ್ಟಭಾಷಗಗಳಲ್ಲಿ 
ಅ೦ದು ಅತಿ ಮಹತ್ವದ್ದೂ ಕೂಡ. ಈ ಭಾಷಾ ಸಾಹಿತ್ಯದ ಮೂಲಕ ಶಾಂತಿ, ಸೌಹಾರ್ದತೆ ಮತ್ತು 
ಪ್ರೀತಿಗಳನ್ನು ಪರಸ್ಪರ ಬೆಳೆಸುವಲ್ಲಿ ಪರಿಣಾಮಕಾರಿ ಸಾಧನೆಯಾಗಿದೆ. ಆ ಕ್ರಮವು ಸಾರ್ವಕಾಲಿಕವಾಗಿ 
ಮುಂದುವರಿಯುವಂತಹದು. ಇದನ್ನೆಲ್ಲ ಈ ಸಾಹಿತ್ಯ ಚರಿತ್ರೆಯ ಪುಟಗಳಲ್ಲಿ ಧಾರಾಳವಾಗಿ 
ಕಾಣಬಹುದು. 

೫. ಉರ್ದು ಭಾಷೆಯ ಶೈಕ್ಷಣಿಕ ಮಾಧ್ಯಮದಲ್ಲಿ ಯಶಪಡೆದುದಲ್ಲದೆ, ಆ ಭಾಷೆಯಲ್ಲಿಯ 
ಶಕ್ತಿಯನ್ನು ಹಾಗು ಜನಪ್ರಿಯತೆಯನ್ನು ಗಮನಿಸಿ ಕ್ರಿ.ಶ. ೧೮೩೫ರಲ್ಲಿ ಅದನ್ನು ಆಡಳಿತ ಭಾಷೆಯಾಗಿ 
ಅಂದಿನ ಸರಕಾರವು ಸ್ತೀಕರಿಸಿದ್ದು ಅದರ ಮಹತ್ವಕ್ಕೆ ಹಿಡಿದ ಸಾಕ್ಷಿಯಾಗಿದೆ. 


XV 


ಇಂತಹ ಮಹತ್ವಗಳನ್ನು ಹೀಗೆಯೇ ಗಮನಿಸುತ್ತಲೇ ಹೋಗಬಹುದು. 

ಈ ಕಾರಣಗಳಿಂದಾಗಿ ಈ ಕೃತಿಯ ಕನ್ನಡ ಅನುವಾದವು ಮಹತ್ವವಾದುದು ಹಾಗೂ 
ಕನ್ನಡದ ಸಾಮಾನ್ಯ ಓದುಗನಿಗೂ ಇದು ಅಚ್ಚುಮೆಚ್ಚಿನ ಪುಸ್ತಕವಾಗುವ೦ತಹುದು ಆದ್ದರಿಂದ 
ಈ ಕನ್ನಡ ಅನುವಾದದ ಈ ಕೃತಿಯು ಅಂತರಭಾರತಿಯ ದೃಷ್ಟಿಯಲ್ಲಿಯೂ ಬಹು 
ಮೌಲಿಕತೆಯನ್ನು ಹೊಂದಿರುವಂತಹುದು. ಏಕೆಂದರೆ ಈ ಕೃತಿಯ ಕನ್ನಡ ಅನುವಾದವನ್ನು 
ಮೂಲ ಕೃತಿಯೊಡನೆ ಪರಾಮರ್ಶಿಸಿಕೊಂಡು ಓದಿ ಸಂತೋಷಪಟ್ಟದ್ದೇನೆ. ಅನುವಾದಕರು 
ಮೂಲ ಕೃತಿಯನ್ನು ಬಹು ಸೂಕ್ಷವಾಗಿ ಅಭ್ಯಾಸಮಾಡಿ, ಮೂಲಕ್ಕೆ ಗೌರವ ತರುವ ರೀತಿಯಲ್ಲಿ 
ಅನುವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆಂದು ಗಮನಿಸಿದ್ದೇನೆ. ಅವರ ಕನ್ನಡ ಅನುವಾದದ 
ಭಾಷೆಯು ಕೇವಲ ಅನುವಾದವಾಗಿರದೆ ಅದೊಂದು ಸುಂದರ ರೂಪಾಂತರವಾಗಿದೆ. ಹೀಗಾಗಿ 
ಕನ್ನಡದ ಸೊಗಸಿನಲ್ಲಿ ಉರ್ದು ಸೌರಭವು ಒಂದಾಗಿರುವ ಇದೊಂದು ಉತ್ತಮ ಅನುವಾದ 
ಕೃತಿಯೆಂದು ಗಹಿಸಬಹುದು. ಏಕೆಂದರೆ ಈ ಕನ್ನಡ ಅನುವಾದ ಕೃತಿಯು ಕನ್ನಡಿಗರಲ್ಲಿ ಉರ್ದು 
ಭಾಷೆಯ ಬಗ್ಗೆ ಉತ್ತಮ ಅಭಿರುಚಿಯನ್ನು ಉದ್ದೀಪನಗೊಳಿಸುತ್ತದೆ. ಅವರ ಹೃದಯಗಳಲ್ಲಿ ಈ 
ಭಾಷೆಯ ಬಗ್ಗೆ ಇನ್ನಷ್ಟು ಪ್ರೀತಿ ಬೆಳೆದು ಆರೋಗ್ಯಕರ ಭಾವೋತ್ಕರ್ಷ ಉಂಟಾಗುತ್ತದೆ. ಹೀಗಾಗಿ 
ಇದೊಂದು ಯಶೋಪೂರ್ಣ ಅನುವಾದ ಕೃತಿ. ಇಂತಹ ಕೃತಿಯನ್ನು ಶ್ರದ್ಧೆ ವಿಶ್ವಾಸಗಳಿಂದ 
ಕನ್ನಡಕ್ಕೆ ತಂದ ಅನುವಾದಕರಾದ ಶ್ರೀಮತಿ ಮಹಮೂದಾ ಬೇಗಂ ಅರಸೀಕೆರೆ ಮತ್ತು ಶ್ರೀಮತಿ 
ರತ್ನಾ ಮಣೂರ "ರತ್ಸಶ್ರೀ" ಅವರೂ ಅಭಿನಂದನಾರ್ಹರು. ಅವರು ಅನುವಾದ ಕ್ಷೇತ್ರದಲ್ಲಿ ಇನ್ನೂ 
ಉತ್ತಮ ಕೃತಿಗಳನ್ನು ನೀಡಿ ಬಹುಭಾಷಾ ಸರಸ್ವತಿಯ ಚೆಲುವನ್ನು ಹೆಚ್ಚಿಸಲಿ. 


ಇರಿ ವಸಂತ ಕುಷ್ಟಗಿ 
ಆದರ್ಶನಗರ ಮೊದಲಹಂತ 
ಕಲಬುರಗಿ ೫೮೫ ೧೦೫ 


ಸಾವನೆ 


0 


(€L 


ಮೂರುವರೆ ವರ್ಷಗಳ ಹಿಂದೆ ನಾನು ಅಮೆರಿಕದ ಹಾರ್ವರ್ಡ್‌ ವಿಶ್ವವಿದ್ಯಾಲಯದಲ್ಲಿ 
ಪ್ರಸಿದ್ಧ ವಿದ್ದಾಂಸ ಮತ್ತು ಸಾಹಿತಿಗಳಾದ ಡಾ. ರಿಚರ್ಡ್ಸ್‌ ಅವರನ್ನು ಭೇಟಿಯಾದೆ ಮತ್ತು ಅವರೊಡನೆ 
ಉಚ್ಚಮಟ್ಟದ ಸಾಹಿತ್ಯ ವಿಮರ್ಶೆ ಮತ್ತು ಆರಂಭಿಕ ಆಂಗ್ಲಭಾಷೆಯ ಬಗ್ಗೆ ಮಾತುಕತೆಗಳಾಗುತ್ತಿದ್ದಂತೆ 
ತತ್‌ಕ್ಷಣ ನನ್ನ ಗಮನವು ಉರ್ದುಭಾಷೆಯತ್ತ ಸಾಗಿತು. ಮತ್ತು ಅಲ್ಲಿರುವ ಕೊರೆತಗಳ ಬಗ್ಗೆ 
ಮನವರಿಕೆಯಾಯಿತು. ಅದೇ ವೇಳೆಗೆ ನಮ್ಮ ಮಕ್ಕಳ ಶಿಕ್ಷಣವು (ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ) 
ಎಂತಹ ಅಸಮರ್ಥ ರೀತಿಯಲ್ಲಿ ನಡೆಯುತ್ತಿದೆಯೆಂದರ ಅವರ ಬೌದ್ದಿಕ ಅಗತ್ಯತೆಗಳ ಕಡೆಗೆ 
ಇಲ್ಲವೇ ಮಾನಸಿಕ ವಿಕಾಸದತ್ತ ಗಮನ ಕೂಡಲಾಗುತ್ತಿಲ್ಲ ಯಾವ ವಯಸ್ಸಿಗೆ ಎಷ್ಟು ಜ್ಞಾನ 
ಪಡೆಯಬೇಕಾಗುತ್ತದೆಯೋ, ಸ್ವತಃ ನನಗೂ ಈ ಸಮಸ್ಯೆಯತ್ತ ಲಕ್ಷ್ಯ ಹರಿಸಲು ಸಮಯ 
ದೊರೆಯಲಿಲ್ಲ. ಈ ಎಲ್ಲ ಸಂವೇದನೆಗಳ ಅರಿವಿನ ಫಲಿತಾಂಶವೇ ಈ ಪುಟ್ಟ ಪುಸ್ತಕ. 

ಪ್ರತಿಯೊಂದು ಆರೋಗ್ಯವಂತ ಮಗು ಒಂದಲ್ಲ ಒಂದು ಭಾಷೆ ಮಾತನಾಡುತ್ತದೆ 
ಎಂದರೆ ಆ ಮಗು ತನ್ನ ತಂದೆ ಅಥವಾ ತನ್ನ ಸುತ್ತ ಮುತ್ತಲಿನ ಜನರು ಆಡುವ ಭಾಷೆಯನ್ನೇ 
ಮಾತನ್ಮಾಡುತ್ತದೆ ಎಂದು ಹೇಳಬಹುದು. ಇದೇ ಆ ಮಗುವಿನ ಮೂಲ ಭಾಷೆಯಾಗುತ್ತದೆ. 
ದೊಡ್ಡವನಾಗಿ ಅವನು ಇನ್ನೂ ಅನೇಕ ಭಾಷೆಗಳನ್ನು ಕಲಿಯಬಹುದು, ಆದರೆ ಅವನು ಯಾವ 
ಭಾಷೆಯನ್ನು ಮೊದಲು ಮಾತನಾಡಲು ಪ್ರಾರಂಭಿಸಿದನೋ ಅದೇ ಭಾಷೆಯಲ್ಲಿ ಅವನ ಭಾವನೆ 
ಮತ್ತು ವಿಚಾರಗಳು ವ್ಯಕ್ತವಾಗುವುದು ಆ ಮೊದಲ ಭಾಷೆಯೇ ಆಗಿರುತ್ತದೆ. ಆ ಭಾಷೆಯನ್ನೇ 
ಆತನು ತನ್ನ ಕೆಲಸ ಕಾರ್ಯಗಳಲ್ಲಿ ವರ್ಷಾನುವರ್ಷಗಳಿ೦ದ ಬಳಸುತ್ತ ಬಂದಿದ್ದಾನೆ, ಆದ್ದರಿ೦ದ 
ಆತನು ಮಗುವಾಗಿದ್ದಾಗಿನ ಭಾಷೆಯ ಸಂಬಂಧವು ಹೆಚ್ಚು ಭಾವನಾತ್ಮಕವಾಗಿರುತ್ತದೆ. ನಮ್ಮ 
ಶೈಕ್ಷಣಿಕ ಪದ್ಧತಿಯ ಕರ್ತವ್ಯವೇನೆಂದರೆ, ಈ ಸಂಬಂಧವನ್ನು ಶೈಕ್ಷಣಿಕ ಬುನಾದಿಯನ್ನಾಗಿ 
ಮಾಡಿಕೊಳ್ಳುವುದು, ಆದ್ದರಿ೦ದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಭಾಷೆಯ ಇತಿಹಾಸ ಮತ್ತು 
ಸಾಹಿತ್ಯದ ಬೆಳವಣಿಗೆಯ ವೇಗವನ್ನು ಅರಿತಿರುವುದು ಅವಶ್ಯ. 
ಈ ರೀತಿಯಾಗಿ ಅವನಿಗೆ ತನ್ನ ಸಾಹಿತ್ಯದ ನಿಜವಾದ ಮಟ್ಟದ ಅರಿವಾಗುವುದು ಮತ್ತು 
ಬೆಳವಣಿಗೆಯ ವೇಗವನ್ನೂ ಅರಿತುಕೊಳ್ಳಲು ಸಾಧ್ಯವಾಗುವುದು. ತತ್‌ಪರಿಣಾಮದಿಂದ ಅವನು 
ಕಾವ್ಯ ಮತ್ತು ಗದ್ಯಸಾಹಿತ್ಯದಿ೦ದ ಹೆಚ್ಚು ಪ್ರಮಾಣದಲ್ಲಿ ಅಭಿರುಚಿಯನ್ನು ಪಡೆಯಲು ಪ್ರೇರಣೆ 
ಪಡೆಯುತ್ತಾನೆ. 

ಉರ್ದುಭಾಷೆ ಮತ್ತು ಸಾಹಿತ್ಯದ ಈ ಚಿಕ್ಕ ಕಥೆಯಲ್ಲಿ ಇದೇ ವಿಚಾರವನ್ನು ಬರೆಯಲಾಗಿದೆ. 
ಮಕ್ಕಳು ಮತ್ತು ಅವಿದ್ಯಾವಂತ ತರುಣರು ಅತಿ ಕಡಮೆ ಪುಟಗಳಲ್ಲಿ ಇದರ ವಿಸ್ತಾರವಾದ 


೫111 


ಇತಿಹಾಸದ ಅರಿವು ಪಡೆಯುವ ಉದ್ದೇಶದಿಂದ, ಸವಿಸ್ತಾರವಾಗಿ ಬರೆಯಲು ಇಲ್ಲಿ 
ಅವಕಾಶವಿಲ್ಲದ್ದರಿ೦ದ, ಕೆಲವು ಅವಶ್ಯಕ ವಿಚಾರಗಳನ್ನು ಮಾತ್ರ ಸರಳ ಮತ್ತು ಸಾಮಾನ್ಯ ಜ್ಞಾನ 
ನೀಡುವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ. ಸಾಹಿತ್ಯ ಇತಿಹಾಸದ ಪ್ರತಿ ಯುಗದ ಸಾಮಾಜಿಕ 
ಮತ್ತು ರಾಜಕೀಯ ವಾತಾವರಣವನ್ನು ಸಹ ಕಣ್ಣ ಮುಂದೆ ಬಿಂಬಿಸುವ ಪ್ರಯತ್ನ ಮಾಡಲಾಗಿದೆ. 
ಏಕೆಂದರೆ, ಉರ್ದುಭಾಷೆ ಮತ್ತು ಸಾಹಿತ್ಯದ ಕಥೆಯು ಹಿಂದುಸ್ಥಾನದಲ್ಲಿ ನೆಲೆಸಿದವರ 
ಜೀವನದೊಡನೆ ಜೋಡಣೆಯಾಗಿದೆ ಎಂದು ತಿಳಿಯಲಿ, ಈ ಪುಸ್ತಕವನ್ನು ಅಧ್ಯಯನ 
ಮಾಡುವದರಿಂದ ಉರ್ದು ಸಾಹಿತ್ಯದ ಸಾಂಸ್ಕೃತಿಕ ವಿಶೇಷತೆಗಳು, ಭಾರತದ ಸ್ಥಾತಂತ 
ಸಂಗ್ರಾಮದಲ್ಲಿ ಆದು ಭಾಗವಹಿಸಿದ್ದು ಮತ್ತು ಪದೇಶ ಹಾಗು ರಾಷ್ಟ್ರದ ನಿಷ್ಠೆ ಐಕ್ಕತೆಗೆ ಆ ಭಾಷಾಸಾಹಿ 
ಮಾಡಿದ ಹೋರಾಟದ ಅಲ್ಪ ಸ್ಪಲ್ಪ ಅರಿವಾಗುವುದು. ನನ್ನ ಆಸೆ ಏನೆಂದರೆ, ಈ ಸಂಕ್ಷಿಪ್ತ 
ಕತೆಯಿಂದ ಉರ್ದು ಓದುವ ಮಕ್ಕಳಿಗೆ ಮತ್ತು ಅವಿದ್ಯಾವಂತ ತರುಣರಿಗೆ ಸರಿಯಾದ 
ಮಾರ್ಗದರ್ಶನ ದೊರೆತು ಅವರಲ್ಲಿ ಉತ್ತಮ ಅಭಿರುಚಿಯು ಉದ್ದೀಪನವಾಗುತ್ತದೆ. ಮತ್ತು 
ಅವರ ಹೃದಯಗಳಲ್ಲಿ ತಮ್ಮ ಭಾಷೆಯ ಬಗ್ಗೆ ಪ್ರೀತಿ ಮತ್ತು ಅದರ ಸೇವೆಯ ಬಗ್ಗೆ ಆರೋಗ್ಯಕರ 
ಭಾವೋತ್ಸರ್ಷ ಹುಟ್ಟಿಸುವುದು. 


ಶಿ 


೭ 


ಲಖನೌ ಎಶ್ವವಿದ್ಯಾಲಯ -ಸ್ಫಯದ್‌ ಅಹೆತಿಶಾಮ್‌ ಹುಸೇನ್‌ 
20 ಜೂನ್‌, 1956 


೫1೪111 


ಅನುವಾದಕರ ನುಡಿ 


ಶ್ರೀ ಅಹತಿಶಾಮ ಹುಸೇನರು ಬರೆದ “ಉರ್ದು ಕಿ ಕಹಾನಿ” ಪುಸ್ತಕವನ್ನು ಓದಿದ 
ಅನ೦ತರ ಉರ್ದು ಭಾಷೆಯು ಅಭಿವೃದ್ಧಿ ಪಥದಲ್ಲಿ ಸಾಗಿದ ಬಗೆ, ಉರ್ದು ಸಾಹಿತಿಗಳ, ಕವಿಗಳ 
ಮತ್ತು ವಿದ್ವಾಂಸರ ಪರಿಚಯ ಮತ್ತು ಅವರ ಮಹತ್ತರ ಕಾರ್ಯ ಸಾಧನೆ, ಹಾಗೂ ಪ್ರಮುಖ 
ಪುಸ್ತಕಗಳ ಪರಿಚಯವಾಯಿತು. ಉರ್ದು ಮಿಶ್ರಿತ ಹಿಂದೀ ಭಾಷೆಯೇ ಹಿಂದೂಸ್ಥಾನಿ, ಇದು 
ಅ೦ತರ್‌ರಾಷ್ಟೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ. ಆದರೆ ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ, 
ಕಲವರ ದೃಷ್ಟಿಯಲ್ಲಿ ಇದನ್ನು ಪರಕೀಯ ಭಾಷೆಯೆಂದೇ ನೋಡುವ ಪ್ರತೀತಿ ಇದೆ. ಆದರೆ 
ಉರ್ದುಭಾಷೆಯು ಜನ್ಮ ತಾಳಿದ್ದು ಹಿ೦ದುಸ್ಥಾನದಲ್ಲೇ ಮತ್ತು ಅದಕ್ಕೂ ಇತರ ಭಾಷಗಳಂತೆ 
ಭಾರತದಲ್ಲಿಯೇ ಬದುಕುವ ಮತ್ತು ಅಭಿವೃದ್ಧಿಯಾಗುವ ಹಕ್ಕಿದೆ. ಇದೇ ಉದ್ದೇಶವನ್ನು ಬಿಂಬಿಸಲು 
ನಾವು ಈ ಪುಟ್ಟ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವುದು. 

ನಾವು ಬಾಲ್ಯದಿಂದಲೂ ಕೇಳುತ್ತಿರುವ ಹಿಂದಿ ಚಿತ್ರಗೀತೆಗಳಲ್ಲಿ ಬರುವ ಉರ್ದು ಮಿಶ್ರಿತ 
ಶಬ್ದಗಳು ಮತ್ತು ಅವುಗಳ ಪದ ಜೋಡಣೆಯ ಲಾಲಿತ್ಯ, ಮನಕ್ಕೆ ಮುದ ನೀಡುತ್ತಿದ್ದು, ನಮ್ಮ 
ಪೂರ್ವಜರು ಬೆಳೆಸಿ ಪೋಷಿಸಿದ ಈ ಸು೦ದರ, ಸುಮಧುರ ಭಾಷೆಯನ್ನು ಉಳಿಸಿಕೊಳ್ಳಲು 
ನಮ್ಮ ಈ ಚಿಕ್ಕ ಪ್ರಯತ್ನದಿಂದ ಉರ್ದು ಭಾಷೆ ಮತ್ತು ಸಾಹಿತ್ಯದ ಶ್ರೀಮಂತಿಕೆಯ ಅರಿವು ಎಲ್ಲ 
ಕನ್ನಡಿಗರಿಗಾಗಲಿ ಎನ್ನುವುದು ನಮ್ಮ ಆಶಯ. 

“ಉರ್ದುಕಿ ಕಹಾನಿ” ಪುಸ್ತಕದ ಕನ್ನಡ ಅನುವಾದವನ್ನು ಪ್ರಕಟಣೆಗೆ ಆಯ್ಕೆ ಮಾಡಿ, 
ಮುದ್ರಿಸಿದುದಕ್ಕಾಗಿ, ಅನುವಾದ ಅಕಾಡೆಮಿಯ ಅಧ್ಯಕ್ಷ ಪ್ರಧಾನ್‌ ಗುರುದತ್ತ ಅಕಾಡೆಮಿಯ 
ರಿಜಿಸ್ಟಾರ್‌ ಪಿ. ನಾರಾಯಣ ಸ್ವಾಮಿ, ಅವರಿಗೆ ಉರ್ದುವಿನ ಕಥೆಗೆ ಮುನ್ನಡಿಯನ್ನು ಬರೆದು 
ಕೂಟ್ಟ ಪ್ರೊ. ವಸಂತ ಕುಷ್ಟಗಿ ಅವರಿಗೆ ಮತ್ತು ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ 
ಸರ್ವ ಸದಸ್ಯರಿಗೂ ನಮ್ಮ ಕೃತಜ್ಞತೆಗಳು. 


- ಮಹಮೂದಾ ಬೇಗಂ ಅರಸಿಕೆರೆ 
ರತ್ನಾ ಮಣೂರ 


XIX 


ಕೃತಜ್ಞತೆಗಳು 
ಲ್ಲ 


ಸೈಯದ್‌ ಅಹತಿಶಾಮ್‌ ಹುಸೇನ್‌ ಅವರ “ಉರ್ದು ಕಿ ಕಹಾನಿ" ಎ೦ಬ ಪುಸ್ತಕವನ್ನು 
ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟಿಸಲು ಅನುಮತಿ ನೀಡಿದುದಕ್ಕ ನ್ಯಾಷನಲ್‌ ಕೌನ್ಸಿಲ್‌ ಫಾರ್‌ 
ಪ್ರೊಮೋಷನ್‌ ಆಫ್‌ ಉರ್ದು ಲ್ಯಾಂಗ್ಲೇಜ್‌, ಮಿನಿಸ್ಟ್ರಿ ಆಫ್‌ ಹ್ಯೂಮನ್‌ ರಿಸೋರ್ಸ್‌ 
ಡೆವೆಲಪ್‌ಮೆಂಟ್‌, ಡಿಪಾರ್ಟಮೆಂಟ್‌ ಆಫ್‌ ಸೆಕಂಡರಿ ಮತ್ತು ಹೃಯರ್‌ ಎಜ್ಯುಕೇಷನ್‌, 
ಗವರ್ನ್‌ಮೆ೦ಟ್‌ ಆಫ್‌ ಇಂಡಿಯಾ, ನ್ಯೂದಿಲ್ಲಿ ಅವರಿಗೆ ಕೃತಜ್ಞತೆಗಳು 


- ಮಹಮೂದಾ ಬೇಗಂ ಅರಸಿಕೆರೆ 
ರತ್ನಾ ಮಣೂರ 


XX 


b 


ಇ 2p ಕ್ಷಿ SP ಓಟ DE 


ಇ ೮ ಈ ಈ. 
ಆ ಟ್‌ 3 ಸ್ವ ಸಚಿ 


ಪರಿವಿಡಿ 


ಸಾವನೆ : 


ಭಾಷೆಗಳ ತವರು - ಭಾರತ 

ಉರ್ದು ಭಾಷೆಯ ಹುಟ್ಟು 
ಮನೆಯಿಂದ ದೂರ - ಹಿಂದೂಸ್ತಾನದ ದಖ್ಬನ್‌ನಲ್ಲಿ 
ದಿಲ್ಲಿಯ ಶಾಯರಿ 

ಅಭಿವೃದ್ಧಿಯ ಕಾಲ 

ಪಶ್ಚಿಮದಿಂದ ಪೂರ್ವದವರೆಗೆ 
ನಜೀರ್‌ ಅಕ್ಬರ್‌ ಆಬಾದಿ 

ಲಖನೌ ಶಾಯರಿ ಮಾರ್ಗ 

ಗದ್ಯದ ಬೆಳವಣಿಗೆ 

ದಿಲ್ಲಿಗೆ ಬಂದ ಮತ್ತೊಂದು ವಸಂತ 
ನವ್ಯ ಪಥದತ್ತ....... 

ಒಂದಿಷ್ಟು ಹೊಸತು, ಒಂದಿಷ್ಟು ಹಳತು 
ಹೊಸ ಕಾಲ-ಹೊಸ ಸಾಹಿತ್ಯ 

ಕೆಲವು ಅಗತ್ಯ ಸಂಕೇತಗಳು 


Vl 


111 


೧ ಜ ಗಿ ಚಿ ಟ ಲ 


As 


(೧೦. 
(೦. 
ಕ 
೧೩. 
(೧೪, 
೧೫. 
(೬, 
- ಅಮೀರ್‌ ಮೀನಾಯೀ 
(2೮, 
ಅ 
೨೮; 
೨); 
ಬಸಿ 
ಖಳ 
ಪ 
೨೫. 


ಛಾಯಾಚಿತ್ರಗಳ ಪರಿವಿಡಿ 


ಅಮೀರ್‌ ಖುಸ್ರು 

ಮೀರ್‌ ತಿಖೀ ಮೀರ್‌ 
ಸೌದಾ 

ಮುಸ್ತಫೀ 

ಮೀರ್‌ ಹಸನ್‌ 

ನಜೀರ್‌ ಅಕ್ಬರ್‌ ಆಬಾದೀ 
ಮೊಮಿನ್‌ 

ಜೌಖ್‌ 

ಬಹಾದ್ದುರ್‌ಶಾಹ ಜಫರ್‌ 
ಖ್ಹಾಜಾ ಹೈದರ್‌ಅಲಿ ಆತಿಶ್‌ 
ಮಿರ್ಜಾ ದಬೀರ್‌ 
ದಯಾಶಂಕರ್‌ ನಸೀಮ್‌ 
ಗಾಲಿಬ್‌ 

ಅನೀಸ್‌ 

ಸರ್‌ ಸೈಯ್ಯದ್‌ ಅಹಮದ್‌ ಖಾಂ 
ದಾಗ್‌ ದಹಲ್ಟೀ 


ಶಾದ್‌ ಅಜೀಮ್‌ ಆಬಾದಿ 
ಅಲ್ತಾಫ್‌ ಹುಸೇನ್‌ ಹಾಲಿ 

ಶಿಬ್ಲೀ ನಮಆನೀ 

ಮೊಹಮ್ಮದ್‌ ಹುಸೇನ್‌ ಆಜಾದ್‌ 
ನಜೀರ್‌ ಅಹಮದ್‌ 

ಅಕ್ಷರ್‌ ಅಲ್ಲಾಬಾದಿ 

ಬ್ರಿಜ್‌ ನಾರಾಯಣ ಚಕ್ಸಸ್ತ್‌ 
ಇಸ್ಮಾಯೀಲ್‌ ಮೀರಠೀ 


೩೧. ಫಾನೀ ಬದ್‌ ಅಯೂನೀ 
೩೨. ಅಸರ್‌ ಗೊಂಡ್ವೀ 

೩೩. ಎಗಾನಾ ಚಂಗೇಜೀ 

೩೪. ಹಸತ್‌ ಮೋಹಾನೀ 

೩೫. ಜಿಗರ್‌ ಮುರಾದಾಬಾದೀ 
೩೬, ಸಫೀ ಲಖ್ನವೀ 

೩೭. ದುರ್ಗಾ ಸಹಾಯ ಸರ್ವರ್‌ 
೩೮. ತಲೂಕ ಚಂದ ಮಹರೂಮ್‌ 
೩೯. ಮುನಶಿ ನವಲ್‌ ಕಿಶೋರ್‌ 
೪೦. ಮುನಶಿ ಸಜ್ಜಾದ ಹುಸೇನ್‌ 
೪೧. ರಾಮ್‌ ಬಾಬು ಸಕ್ಷೇನಾ 
೪೨. ಪ್ರೇಮ್‌ ಚಂದ 

೪೩. ಅಬುಲ್‌ ಕಲಾಮ್‌ ಆಜಾದ್‌ 
೪೪. ನಿಯಾಜ ಫತಹಪೂರೀ 

೪೫. ಮೌಲ್ವೀ ಅಬ್ದುಲ್‌ಹಖ್‌ 

೪೬. ಹಾಫಿಜ್‌ ಮಹಮೂದ್‌ ಶೇರಾನೀ 
೪೭. ಪಂಡಿತ್‌ ಕೈಫೀ 

೪೮. ಮಸೂದ್‌ ಹುಸೇನ್‌ ರಿಜ್ವಿ ಅದೀಬ್‌ 
೪೯. ಖ್ಹಾಜಾ ಹಸನ್‌ ನಿಜಾಮೀ 
೫೦. ಪತ್ರಸ್‌ ಬುಖಾರೀ 

೫೧. ಫರಹತ್‌ಅಲ್ಲಾ ಬೇಗ್‌ 
೫೨.ರಶೀದ್‌ ಅಹಮದ್‌ ಸಿದ್ದೀಖಿ 
೫೩. ಕನ್ಹಯ್ಯಾ ಲಾಲ್‌ ಕಪೂರ್‌ 
೫೪. ಸಜ್ಜಾದ್‌ ಜಹೀರ್‌ 
೫೫.ಎಜಾಜ್‌ ಹುಸೇನ್‌ 


೫೫11 


೨೬, 
. ಅಬ್ದುಲ್‌ ಹಲೀಮ್‌ ಶರರ್‌ 
೬5 
ಬು ಡೆ 
a೦. 


ರತನ್‌ನಾಥ, ಸರ್‌ಶಾರ್‌ 


ಮಿರ್ಜಾ ರುಸ್ತಾ 
ಆಗಾ ಹಶರ್‌ ಕಾಶ್ಮೀರೀ 
ಇಕ್ಬಾಲ್‌ 


೫೬ 
೫೭ 
೫೮ 
೫ 


- ಸಾದತ್‌ ಹಸನ್‌ ಮಂಟು 
ತ ಕೃಷ್ಣ ಚಂದ್ರ 

- ನೂನ್‌ ಮೀಮ್‌ ರಾಶಿದ್‌ 
. ಮೀರಾಜೀ 


೬೦. ಡಾಕ್ಷರ್‌ ಜಾಕಿರ್‌ ಹುಸೇನ್‌ 


೬೦ 


. ಆಬಿದ್‌ ಹುಸೇನ್‌ 


ಈ ಚಿತ್ರಗಳನ್ನು ಒದಗಿಸಿದ್ದುದಕ್ಕೆ ನಾವು ಪಭ್ಲೀಕೇಶನ್‌ ಡಿವಿಜನ್‌ ಭಾರತ ಸರಕಾರ, ಉತ್ತರ ಪದೇಶದ 
ಉರ್ದು ಅಕ್ಯಾಡಮಿ, ಮಾನ್ಯಶ್ರೀ ಶಮ್‌ಶೂರ್‌ ರಹಮಾನ್‌ ಫಾರೂಕೀ, ಮಾನ್ಯಶ್ರೀ ಶಮೀಮ್‌ 
ಅಹಮದ್‌, ಮಾನ್ಯಶ್ರೀ ಸಾದಿಖ್‌ ಮತ್ತು ಮಾನ್ಯಶ್ರೀ ಅಲೀ ಬಾಖರ್‌ ಇವರಿಗೆ ಚಿರಯಣಿಯಾಗಿದ್ದೇವೆ. 


ಉರ್ದುವಿನ ಕಥ 


೫೫೭111 


ಉರ್ದುವಿನ ಕಥೆ ೧ 


೧. ಭಾಷೆಗಳ ತವರು - ಭಾರತ 


ಭಾರತವು ಒಂದು ವಿಶಾಲವಾದ ದೇಶ. ಇದರ ಮಡಿಲಲ್ಲಿ ಒಂದೆಡೆ ಎತ್ತರವಾದ 
ಪರ್ವತಗಳು, ಮತ್ತೊಂದೆಡೆ ಆಳವಾದ ನದಿಗಳು ದಾರಿಯನ್ನು ತಡೆಯುತ್ತವೆ. ಒಂದೆಡೆ 
ಹಬ್ಬಿದ ಮರಳುಗಾಡು, ಇಲ್ಲಿ ಜನಸಂಖ್ಯೆ ಕಡಮೆ ಇದೆ. ಮತ್ತೊಂದು ಕಡೆ ಭೂಮಿ ಬಂಗಾರದ 
ಖನಿಜವಾಗಿದೆ, ಇನ್ನೊಂದೆಡೆ ಬಂಜರು ಭೂಮಿ. ಅಲ್ಲಿ ಏನೂ ಬೆಳೆಯುವುದಿಲ್ಲ. ಮತ್ತೆ 
ಇಲ್ಲಿ ನೆಲೆಸಿರುವವರನ್ನು ನೋಡಿ. ಕಪ್ಪು ವರ್ಣದವರೂ ಇದ್ದಾರೆ, ಬೆಳ್ಳಗೆ, ಸುಂದರವಾಗಿಯೂ 
ಇದ್ದಾರೆ, ಕುರೂಪಿಗಳೂ ಇದ್ದಾರೆ, ಎತ್ತರ ಹರದವರು ಇದ್ದಾರೆ. ಕುಳ್ಳರೂ ಇದ್ದಾರೆ. ಕಾಡು 
ಮನುಷ್ಯರ ತರಹವೂ ಇದ್ದಾರೆ. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಜೀವನ ಸಾಗಿಸುವವರೂ 
ಇದ್ದಾರೆ. ಇಲ್ಲಿ ವಿವಿಧ ರೀತಿಯ ಜನರನ್ನು ಕಾಣಬಹುದು. ಇಲ್ಲಿ ಹಲವಾರು ಭಾಷೆಗಳಲ್ಲಿ 
ಮತ್ತು ಉಪಭಾಷೆಗಳಲ್ಲಿ ಮಾತನಾಡುವವರಿದ್ದಾರೆ. ಸುಮಾರು ಐದು ಸಾವಿರ ವರ್ಷಗಳಿ೦ದ 
ಇಲ್ಲಿಯೇ ವಾಸವಾಗಿರುವಂತಹ ಹಲವಾರು ಪೀಳಿಗೆಯ ಕೆಲವು ಜನರೂ ಇದ್ದಾರೆ. ಮತ್ತೆ 
ಕಲವರು ಸ್ಪಲ್ಪ ದಿನಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಇಂತಹ ದೇಶದಲ್ಲಿ ವೈವಿಧ್ಯಮಯ 
ಜಾತಿಯ ಜನರೂ ಇದ್ದಾರೆ ಮತ್ತು ವೈವಿಧ್ಯಮಯ ಭಾಷೆಯನ್ನಾಡುವ ಜನರೂ ಇದ್ದಾರೆ. 
ಆದರೆ, ಇದರಿಂದ ಭಯಪಡಬೇಕಾಗಿಲ್ಲ. ಇದು ಈ ದೇಶದ ಹಿರಿಮೆಯ ಪ್ರತೀಕವಾಗಿದೆ. 
ಇಲ್ಲಿ ವೈವಿಧ್ಯಮಯ ಜಾತಿ-ಭಾಷೆಗಳಿದ್ದರೂ ಆ ಅನೇಕತೆಯಲ್ಲಿ ಏಕತೆಯಿಂದ ಬಾಳುವಂತಹ 
ಅವಕಾಶ ಇದೆ. 

ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಯಾವ ಬುಡಕಟ್ಟಿನ ಜನರು ನೆಲೆಸಿದ್ದರು 
ಎಂದು ಹೇಳುವದು ಕಠಿಣವಾಗಿದೆ. ಆದರೆ, ಆಗಿನಿಂದಲೇ ದೂರ ದೂರ ದೇಶದ ಜನರು 
ಇಲ್ಲಿಗೆ ವಲಸೆ ಬರತೊಡಗಿದರು. ಇದನ್ನು ಬಹಳಷ್ಟು ಜನರು ಅರಿತಿದ್ದಾರೆ. ಆದಿ ಮಾನವರು 
ಕಾಡು ಮನುಷ್ಯನ ತರಹ ಜೀವನ ಸಾಗಿಸುತ್ತಿದ್ದರು ಮತ್ತು ಆಹಾರ ಪಾನೀಯಗಳನ್ನು 
ಹುಡುಕಿಕೊಂಡು ಗುಂಪು ಗುಂಪಾಗಿ ಅಲೆದಾಡುತ್ತಿದ್ದರು. ಪ್ರಾಣಿಗಳ ಬೇಟೆಯಾಡುತ್ತಿದ್ದರು. 
ಇಲ್ಲವೇ ಗಿಡಮರಗಳ ಹಣ್ಣು, ಎಲೆ ಮತ್ತು ಗಡ್ಡ-ಗೆಣಸುಗಳನ್ನು ತಿಂದು ಹೊಟ್ಟೆ 
ತುಂಬಿಕೊಳ್ಳುತ್ತಿದ್ದರು. ಇವರಲ್ಲಿಯ ಕಲವು ಜನ ಅಂದರೆ ಆದಿ ಜನಾಂಗದ ತಳಿಯವರು 
ಈಗಲೂ ಬಂಗಾಳ, ಬಿಹಾರ, ಛೋಟಾ ನಾಗಪುರ ಮತ್ತು ವಿಂಧ್ಯಾಚಲ ಪ್ರದೇಶದ 
ಗುಡ್ಡಗಾಡುಗಳ ಬಳಿ ಕಾಣಬಹುದು. 

ಅವರು ಯಾವ ಭಾಷೆ ಮಾತನಾಡುತ್ತಿದ್ದರೋ ಅದು ಈಗಲೂ ಭಿನ್ನವಾಗಿದೆ. ಇವರಲ್ಲಿ 


ಟಿ ಉರ್ದುವಿನ ಕಥೆ 


ಕೋಲ ಮತ್ತು ಮುಂಡಾ ಜಾತಿಯ ಜನರು ಪ್ರಖ್ಯಾತರು ಮತ್ತು ತಮ್ಮದೇ ಆದ ಭಾಷೆಯಲ್ಲಿ 
ಮಾತನಾಡುತ್ತಾರೆ. (ಇಲ್ಲಿ ನೆನಪಿಡಬೇಕಾದ ವಿಷಯವೇನೆಂದರೆ, ಪ್ರಪಂಚದಲ್ಲಿ ಮಾತೇ 
ಆಡದ ಸಂಪೂರ್ಣ ಮೌನವಾಗಿರುವಂತಹ ಯಾವುದೇ ಮಾನವ ಜಾತಿ, ಜನಾ೦ಗ ಅಥವಾ 
ಪಂಗಡಗಳು ಎಲ್ಲೂ ಇಲ್ಲ). ಇದಾದ ಮೇಲೆ ಸಾವಿರ ಒಂದೂವರೆ ಸಾವಿರ ವರ್ಷಗಳ 
ಅನಂತರ ದ್ರಾವಿಡರು ಪಶ್ಚಿಮದಿಂದ ಇಲ್ಲಿಗೆ ಬಂದರು. ಅವರಿಗೆ ದ್ರಾವಿಡರು ಎಂದು 
ಕರೆಯುತ್ತೇವೆ. ದ್ರಾವಿಡರು ಭಾರತದಲ್ಲಿ ನೆಲೆಸಿದ ಅನಂತರ ಆ ಜನಾಂಗವು ಬಹಳ ಅಭಿವೃದ್ಧಿ 
ಪಡೆಯಿತು. ಇಂದಿಗೂ ಮದಾಸ್‌, ಕರ್ನಾಟಕ, ಆಂಧ ಪದೇಶ ಮತ್ತು ಕೇರಳದಲ್ಲಿ ಈ 
ಜನರು ವಾಸವಾಗಿದ್ದಾರೆ. ತೆಲುಗು, ತಮಿಳು ಭಾಷೆಗಳು ದ್ರಾವಿಡ ಜನಾಂಗದ ಭಾಷೆಗಳಾಗಿವೆ. 
ಈ ಜನರು ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಸಿಂಧ್‌ ಮತ್ತು ಪಂಜಾಬ್‌ಗಳಲ್ಲಿ 
ದೊಡ್ಡ ದೊಡ್ಡ ನಗರಗಳನ್ನು ನಿರ್ಮಿಸಿದರು. ಸು೦ದರವಾದ ಕಟ್ಟಡಗಳನ್ನು ಕಟ್ಟಿಸಿದರು. 
ಬಹಳ ದಿನಗಳವರೆಗೆ ಇವರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆದರೆ, ಕಲವು ಐವತ್ತು ವರ್ಷಗಳ 
ಹಿ೦ದೆ ಉತ್ಪನನ ಮಾಡಿದಾಗ, ಹರಪ್ಪ ಮತ್ತು ಮೊಹೆ೦ಜಾದಾರೋ ಪಟ್ಟಣಗಳನ್ನು ಹೊರ 
ತೆಗೆಯಲಾಯಿತು. ಮಣ್ಣಿನಲ್ಲಿ ಹೂತುಹೋಗಿದ್ದ ಅವಶೇಷಗಳನ್ನು ನೋಡಿ, ಆಗಿನ ಕಾಲದ 
ಜನರ ಜೀವನ ಮತ್ತು ಅವರು ಬದುಕಿದ ರೀತಿ ನೀತಿಗಳ ಬಗ್ಗೆ ಬಹಳಷ್ಟು 
ಅರಿತುಕೊಳ್ಳಬಹುದಾಗಿದೆ. ಈಗ ಈ ಪ್ರದೇಶಗಳು ಪಾಕಿಸ್ತಾನದಲ್ಲಿವೆ. 

ಹೀಗಿತ್ತು ಅಂದಿನ ಭಾರತದ ಪರಿಸ್ಥಿತಿ. ಭಾರತ ದೇಶದಾಚೆ ಇರಾನ್‌ ಮತ್ತು 
ತುರ್ಕಿಸ್ತಾನಗಳಲ್ಲಿ "ಆರ್ಯ' ಎಂಬ ಇನ್ನೊಂದು ಜಾತಿಯು ಅಭಿವೃದ್ಧಿಯಾಗುತ್ತಲಿತ್ತು. ಈ 
ಜನರು ಶೂರರಾಗಿದ್ದರು, ಚೆಲುವರಾಗಿದ್ದರು. ಕುದುರೆಗಳನ್ನು ಉಪಯೋಗಿಸಿ ಕಲಸ 
ಮಾಡುವುದು ಮತ್ತು ಬೇಸಾಯ ಮಾಡುವುದನ್ನು ಅರಿತಿದ್ದರು. ಆರ್ಯ ಜನಾಂಗದವರು 
ಭಾರತಕ್ಕೆ ಬ೦ದು ಸುಮಾರು ಮೂರೂವರೆ ಸಾವಿರ ವರ್ಷಗಳಾಗಿರಬಹುದು. ಭಾರತದಲ್ಲಿ 
ಮೊದಲು ವಾಸಿಸುತ್ತಿದ್ದವರನ್ನು ಸೋಲಿಸಿ, ಉತ್ತರ ಭಾರತದಲ್ಲಿ ತಮ್ಮರಾಜ್ಯವನ್ನು ಸ್ಥಾಪಿಸಿದರು. 
ಇವರು ಬಹಳಷ್ಟು ಹಾಡು, ಭಜನೆ ಮತ್ತು ಗೀತೆಗಳನ್ನು ಬರೆದಿದ್ದಾರೆ. ಇವರು ಮಾತನಾಡುತ್ತಿದ್ದ 
ಭಾಷೆಗೆ ಆರ್ಯ ಭಾಷೆ ಎಂದು ಕರೆಯುವರು. ಸಂಸ್ಥತ ಭಾಷೆಯು ಇದರದೇ ಒಂದು 
ಶಾಖೆ, ಯುನಾನಿ, ಜರ್ಮನ್‌, ಪುರಾತನ ಕಾಲದ ಫಾರಸಿ ಮತ್ತು ಯುರೋಪಿನ ಹಲವು 
ಭಾಷೆಗಳು ಇದೇ ಮನೆತನಕ್ಕೆ ಸಂಬಂಧಿಸಿವೆ. ಭಾಷೆಗಳ ಅಧ್ಯಯನ ಮಾಡುವಾಗ, ಈ 
ಭಾಷೆಗಳು ಒಂದನ್ನೊಂದು ಹೋಲುವ ಮಾಹಿತಿ ದೊರೆಯುತ್ತದೆ. ಭಾಷೆಗಳ ಕತೆಯು 
ಸ್ವಾರಸ್ಕಕರವೂ, ದೀರ್ಫವೂ ಆಗಿದೆ. ಇಲ್ಲಿ ಅದನ್ನು ಸವಿಸ್ತಾರವಾಗಿ ಹೇಳುವುದು ಸಾಧ್ಯವಿಲ್ಲ. 
ಸಂಸ್ಥತ ಭಾಷೆಯು ಭಾರತೀಯ ಆರ್ಯ ಜನಾಂಗದ ಭಾಷೆಯಾಗಿತ್ತು ಎಂಬುದನ್ನು 
ಅರಿತರೆ ಸಾಕು. ಆದರೆ ಸಾಮಾನ್ಯ ಜನರೆಲ್ಲರೂ ಸಂಸ್ಕೃತದಲ್ಲಿ ಮಾತನಾಡಲು 
ಅಸಮರ್ಥರಾಗಿದ್ದರು. ಪ್ರಾಚೀನ ಕಾಲದಿ೦ದಲೂ ನೆಲೆಸಿದ ಜನರು ಇಲ್ಲಿಯ ಪ್ರಾಚೀನ 
ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು. ಇಲ್ಲವೇ ಮಿಶ್ರ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು. 


ಉರ್ದುವಿನ ಕಥೆ ೩ 


ಅನಂತರದಲ್ಲಿ ನಿಧಾನವಾಗಿ ಸಂಸ್ಥತ ಭಾಷೆಯು ಹಿಂದೂಗಳಲ್ಲಿ ಉಚ್ಚ ಜಾತಿಯ ಭಾಷೆಯಾಗಿ 
ಉಳಿದುಕೊಂಡಿತು. ಸಾಮಾನ್ಯರು ಇದರಿಂದ ದೂರವಾದರು. ಈ ಜನರು ಮಾತಾಡುತ್ತಿದ್ದ 
ಭಾಷೆಗೆ “ಪ್ರಾಕೃತ' ಎನ್ನುತ್ತಾರೆ. ಪ್ರಾಕೃತವು ಕೇವಲ ಒಂದು ಭಾಷೆಯಾಗಿರಲಿಲ್ಲ. ಬೇರೆ 
ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪ್ರಾಕೃತ ಭಾಷೆಗಳಾಗಿದ್ದವು. 

ಪ್ರವಾದಿ ಏಸು ಕ್ರಿಸ್ತನು ಜನಿಸುವುದಕ್ಕಿಂತ ಆರು ನೂರು ವರ್ಷಗಳ ಪೂರ್ವದಲ್ಲಿ 
ಮಹಾತ್ಮಾ ಗೌತಮ ಬುದ್ಧ ಮತ್ತು ಮಹಾವೀರರಂತಹ ಧರ್ಮಾತೃರು ಭಾರತದಲ್ಲಿ ಜನಿಸಿದರು. 
ಇವರು ಭೌದ್ಧ ಮತ್ತು ಜೈನ ಮತಗಳನ್ನು ಪ್ರಚಾರ ಮಾಡಿದರು. ಸಾಮಾನ್ಯ ಜನರ ರೂಢಿಗತ 
ಭಾಷೆಯಲ್ಲಿ ಧರ್ಮ ಮತ್ತು ಜಾತಿಯ ಪ್ರಚಾರವಾಗುತ್ತದೆಂದು ಬೌದ್ಧ ಮತ್ತು ಜೈನ ಧರ್ಮ 
ಪ್ರಚಾರಕರು ಹೇಳಿದರು. 

ಇವರು ತಮ್ಮ ಜಾತಿ ಮತ್ತು ಧರ್ಮದ ಪ್ರಚಾರವನ್ನು ಸಾಮಾನ್ಯ ಜನರಲ್ಲಿ 
ಪ್ರಚಲಿತವಾಗಿರುವ ಭಾಷೆಯಲ್ಲಿ ಮಾಡುವುದಾಗಿ ಹೇಳಿದರು. ಇದರಿಂದಾಗಿ ಅದರಲ್ಲೂ 
ಎಶೇಷವಾಗಿ ಬೌದ್ಧ ಧರ್ಮವು ಬಹಳಷ್ಟು ಕಡೆಗೆ ಹಬ್ಬಿತು. ಭಾರತದಲ್ಲಿ ಹುಟ್ಟಿದ ಬೌದ್ಧ 
ಧರ್ಮವು ಬರ್ಮಾ, ಚೀನಾ, ಜಪಾನ್‌, ಮಲಯಾ, ಇಂಡೋನೇಶಿಯ, ಇರಾನ್‌ ಮತ್ತಿತರ 
ದೂರ ದೂರದ ದೇಶಗಳಿಗೆ ತಲುಪಿತು. ಬೌದ್ಧ ಧರ್ಮದ ಪ್ರಚಾರದಿಂದ ಸಂಸತ ಭಾಷೆಗೆ 
ಧಕ್ಕೆಯಾಯಿತೆಂಬುದೇನೋ ನಿಜ; ಆದರೆ, ಇತರ ಭಾಷೆಗಳ ಬೆಳವಣಿಗೆ ಹೆಚ್ಚಾಗತೊಡಗಿತು. 
ಸುಮಾರು ಒಂದೂವರೆ ಸಾವಿರ ವರ್ಷಗಳವರೆಗೆ ಇದೇ ವಾತಾವರಣ ಜಾರಿಯಲ್ಲಿತ್ತು. ಈ 
ಅವಧಿಯಲ್ಲಿ ಸಂಸ್ಥತ ಭಾಷೆ ಸಂಪೂರ್ಣ ಅಳಿದು ಹೋಯಿತು ಎಂದರ್ಥವಲ್ಲ. ಉತ್ತಮ 
ನಾಟಕ ಮತ್ತು ಉತ್ತಮ ಗ್ರಂಥಗಳು ಇದೇ ಸಮಯದಲ್ಲಿ ಸಂಸ್ಥತ ಭಾಷೆಯಲ್ಲಿ ರಚಿತವಾದವು. 
ಆದರೆ ಕುಗ್ಗಿ ಹೋದ ಭಾಷೆಗಳೆಲ್ಲ ಉಚ್ಚಾಯ ಸ್ಥಿತಿಯನ್ನು ಕಂಡದ್ದಂತೂ ಖಂಡಿತ. ಜನರು 
ಮರೆತ ಭಾಷೆಗಳನ್ನು ಮತ್ತೆ ಉಪಯೋಗಿಸಿ ಸಂಭಾಷಿಸತೊಡಗಿದರು. 

ಭಾರತವು ಒಂದು ವಿಶಾಲವಾದ ದೇಶ. ದೇಶದ ಒಂದು ಭಾಗದಲ್ಲಿ ಒಂದು 
ಬಗೆಯ ಪ್ರಾಕೃತದಲ್ಲಿ ಸ೦ಭಾಷಿಸುತ್ತಿದ್ದರೆ, ಮತ್ತೊಂದು ಕಡೆ ಮತ್ತೊಂದು ಪ್ರಾಕೃತ ಭಾಷೆಯಲ್ಲಿ 
ಸಂಭಾಷಿಸುತ್ತಿದ್ದರು. ಬೌದ್ಧ ಧರ್ಮದ ಪ್ರವಾದಿಗಳಾದ ಸಾಧು ಮತ್ತು ಸಂತರು, ಜನಸಾಮಾನ್ಯರ 
ಮೇಲೆ ಪ್ರಭಾವ ಬೀರಲು ಪ್ರಾಕೃತ ಭಾಷೆಗಳಲ್ಲಿ ಗೀತೆ ಮತ್ತು ಭಜನೆಗಳನ್ನು ಬರೆದರು. 
ಧರ್ಮ-ಕರ್ಮಗಳ ಬಗ್ಗೆ ಪ್ರವಚನ ನೀಡಿದರು. ಉತ್ತರ ಭಾರತದಲ್ಲಿ ಬಳಕೆಯಲ್ಲಿದ್ದ ಪ್ರಾಕೃತ 
ಭಾಷೆಗೆ “ಶೂರಸೇನಿ' ಎಂದು ಕರೆಯುತ್ತಿದ್ದರು. ಇದರ ಉಪಭಾಷೆಗಳಾಗಿ ಹಿ೦ದೂಸ್ತಾನಿ, 
ಹಿ೦ದಿ ಮತ್ತು ಉರ್ದು ಭಾಷೆಗಳು ಜನಿಸಿದವು. 

ಬಂಗಾಳಿ, ಮರಾಠಿ, ಗುಜರಾತಿ, ಪಂಜಾಬಿ, ಸಿಂಧಿ, ಆಸಾಮಿ ಮತ್ತು ಉಡಿಯಾ 
ಭಾಷೆಗಳೂ ಕೂಡ ಹೊಸ ಆರ್ಯ ಭಾಷೆಗಳಾಗಿವೆ. ಮುಸಲ್ಮಾನರು ಭಾರತಕ್ಕೆ ವಲಸೆ 
ಬಂದುದರಿಂದ ಭಾಷೆಗಳ ಬೆಳವಣಿಗೆಯಾದುದು ಇತಿಹಾಸಕ್ಕೊಂದು ಅಪೂರ್ವ 
ಕೊಡುಗೆಯಾಗಿದೆ. 


೪ ಉರ್ದುವಿನ ಕಥೆ 


ಮೇಲೆ ತಿಳಿಸಿದ ಮಾತುಗಳನ್ನು ಜ್ಞಾಪಕದಲ್ಲಿಟ್ಟುಕೊ೦ಡರೆ, ಉರ್ದು ಭಾಷೆಯ ಕತೆ 
ಇನ್ನಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕ್ರಿ.ಶ. 1000ದ ಅನಂತರ ಭಾರತದಲ್ಲಿ ಯಾವ ಹೊಸ 
ಭಾಷೆಗಳನ್ನು ಬಳಸಲಾರ೦ಭಿಸಿದರೋ, ಆ ಭಾಷೆಗಳಲ್ಲಿ ಉರ್ದು ಭಾಷೆಯೂ ಇದೆ. ಈ 
ಭಾಷೆ ಬೇರೆ ಎಲ್ಲಿಂದಲೋ ಬರಲಿಲ್ಲ. ಭಾರತದಲ್ಲಿಯೇ ಹುಟ್ಟಿತು ಮತ್ತು ಭಾರತೀಯರೇ 
ಇದನ್ನು ಅಭಿವೃದ್ಧಿ ಪಡಿಸಿದರು. ಇದರ ಆಕಾರ, ರೂಪ ಮತ್ತು ಬಣ್ಣ ಎಲ್ಲವೂ ಭಾರತೀಯ. 
ಈ ಭಾಷೆಯು ಬೇರೆ ಯಾವುದೇ ದೇಶದಲ್ಲಿ ಬಳಕೆಯಲ್ಲಿದ್ದರೆ ಅದು ಅಲ್ಲಿಯ ಭಾಷೆಯಾಗಲು 
ಸಾಧ್ಯವಿಲ್ಲ. ಅದು ಎಂದೆಂದೂ ಹಿ೦ದೂಸ್ಥಾನದ್ದು ಅರ್ಥಾತ್‌ ಭಾರತದ್ದು. 


ಉರ್ದುವಿನ ಕಥೆ ೫ 


೨. ಉರ್ದು ಭಾಷೆಯ ಹುಟ್ಟು 


ಉರ್ದು ಭಾಷೆಯಲ್ಲಿ ನಾವು ಎಷ್ಟು ಸರಳವಾಗಿ ಮಾತನ್ನಾಡಿಕೊಳ್ಳುತ್ತೇವೆ೦ದರೆ, ಆ 
ಭಾಷೆಯ ಹುಟ್ಟು ಬೆಳವಣಿಗೆ ಮತ್ತು ಬದಲಾವಣೆಗಳ ಬಗ್ಗೆ ನಾವು ಅತ್ಯಂತ ಕಡಮೆ 
ಯೋಚಿಸುತ್ತೇವೆ. ಒಂದು ಭಾಷ ಒಮ್ಮಿಂದೊಮ್ಮೆಲೇ ಹುಟ್ಟಿಕೊಳ್ಳುವುದು ಸಾಧ್ಯವಿಲ್ಲ. 
ಆದ್ದರಿಂದ ಒಂದು ಭಾಷೆಯು ರೂಪುಗೊಂಡು ಆರಂಭವಾಗಲು ಎಷ್ಟು ಕಾಲಾವಧಿ 
ಬೇಕೆಂಬುದನ್ನು ಅಂದಾಜು ಮಾಡುವುದು ಅಸಾಧ್ಯ. ಅದು ನಿಧಾನವಾಗಿ ರೂಪುಗೊಳ್ಳುತ್ತದೆ. 
ಮುಸಲ್ಮಾನರು ಭಾರತಕ್ಕೆ ಬ೦ದಾಗ ಅವರು ಖಂಡಿತವಾಗಿ ಒಂದಲ್ಲ ಒಂದು ಭಾಷೆಯಲ್ಲಿ 
ಮಾತನಾಡುತ್ತಿರಬಹುದು, ಅಲ್ಲದೇ ಅವರು ಯಾವ ಪ್ರದೇಶಕ್ಕ ಬಂದರೋ ಆ ಪ್ರದೇಶದ 
ಜನರಿಗೂ ತಮ್ಮದೇ ಆದ ಒಂದು ಭಾಷೆ ಇರಲೇಬೇಕು. ಹೀಗೆ ಹೊರಗಿನಿಂದ ವಲಸೆ 
ಬರುವವರಲ್ಲಿ ಅರಬ್‌, ಇರಾನಿ, ಅಫಘಾನಿ, ತುರ್ಕಸ್ವಾನಿ, ಮೊಘಲ್‌ ಮೊದಲಾದ ಜನಾಂಗದ 
ಜನರಿದ್ದರು. ಅವರು ಯಾವ ಯಾವ ಪ್ರದೇಶಗಳಿಗೆ ಹೋದರೋ ಅಲ್ಲಿಯ ಭಾಷೆಗಳಲ್ಲಿ 
ಅವರು ವ್ಯವಹರಿಸಬೇಕಾಯಿತು. ಇದಂತೂ ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. 
ಹೊರಗಡೆಯಿಂದ ವಲಸೆ ಬಂದ ಜನರು ತಮ್ಮ ಭಾಷೆಯನ್ನು ಇಲ್ಲಿಯ ಜನರ ಮೇಲೆ 
ಹೊರಿಸಲು ಸಾಧ್ಯವಿರಲಿಲ್ಲ. ಆದರೆ ಅವರು ತಮ್ಮ ಅವಶ್ಯಕತೆಗಳಿಗಾಗಿ ಇಲ್ಲಿಯ 
ಭಾಷೆಯಲ್ಲಿಯೇ ಮಾತನಾಡುವುದು ಅನಿವಾರ್ಯವಾಗಿತ್ತು. ಅವರು ತಮ್ಮ ಭಾಷೆಯ 
ಕಲವು ಶಬ್ದಗಳನ್ನು ಅಲ್ಲಿಯ ಭಾಷೆಯಲ್ಲಿ ಬೆರೆಸಿ ತಮ್ಮ ಪ್ರಭಾವವನ್ನು ತೋರಿರಬಹುದು. 
ಆದರೆ ಈ ಭಾಷ ಮೂಲತಃ ಇಲ್ಲಿಯದೇ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. 

ಪ್ರಪ್ರಥಮವಾಗಿ, ಮುಸಲ್ಮಾನರು ಸಿಂಧ ಪ್ರದೇಶಕ್ಕೆ ಬಂದರು. ಇದು ಎಂಟನೆಯ 
ಶತಮಾನದ ಮಾತು. ಅವರು ಸಿಂಧ ಪ್ರದೇಶವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊ೦ಡರು. 
ಆದರೆ ಅತ್ತಿತ್ತ ಹೆಚ್ಚು ಹರಡಲಿಲ್ಲ. ಇದರಿಂದಾಗಿ ಅಲ್ಲಿ ಹೊಸದಾಗಿ ರೂಪುಗೊಳ್ಳುತ್ತಿದ್ದ 
ಸಿಂಧ ಭಾಷೆಯ ಮೇಲೆ ಅದರ ಪರಿಣಾಮ ಸ್ವಲ್ಪಮಟ್ಟಿಗೆ ಉಂಟಾಯಿತು. ಆದರೆ, ಬೇರೆ 
ಯಾವ ಹೊಸ ಭಾಷೆಯೂ ರೂಪುಗೊಳ್ಳಲಿಲ್ಲ. ಅನಂತರ, ಹತ್ತನೆಯ ಮತ್ತು 
ಹನ್ನೊಂದನೆಯ ಶತಮಾನಗಳಲ್ಲಿ ಖೈಬರ್‌ ಕಣಿವೆಯ ಮಾರ್ಗವಾಗಿ ಮುಸಲ್ಮಾನರು 
ಹೆಚ್ಚಾನೆಚ್ಚು ಸಂಖ್ಯೆಗಳಲ್ಲಿ ಭಾರತಕ್ಕೆ ವಲಸೆ ಬರತೊಡಗಿದರು ಮತ್ತು ಪಂಜಾಬ್‌ 
ಪದೇಶದಾದ್ಧಂತ ವಾಸಿಸತೊಡಗಿದರು. ಅಲ್ಲಿಯ ಮೂಲ ನಿವಾಸಿಗಳಲ್ಲಿ ಮತ್ತು ಮುಸಲ್ಮಾನರಲ್ಲಿ 
ಸುಮಾರು ಎರಡು ನೂರು ವರ್ಷಗಳ ಕಾಲ ಸೌಹಾರ್ದತೆ ಹಚ್ಚುತ್ತ ಹೋಯಿತು. ಆದರೆ 


ಶ್ರ ಉರ್ದುವಿನ ಕಥೆ 


ನಮ್ಮ ಬಳಿ ಆಗಿನ ಕಾಲದ ಯಾವುದೇ ಭಾಷೆಯ ನಮೂನೆಯ ದಾಖಲೆಗಳು ಇರುವುದಿಲ್ಲ. 
ಇದರಿಂದಾಗಿ, ಒಬ್ಬರ ಭಾಷೆಯು ಮತ್ತೊಬ್ಬರ ಭಾಷೆಯ ಮೇಲೆ ಯಾವ ಪರಿಣಾಮ 
ಬೀರಿತು ಎಂದು ಹೇಳುವುದು ಕಠಿಣವಾಗಿದೆ. ಯಾವ ಭಾಷೆಗೆ ನಾವು “ಉರ್ದು” ಎಂದು 
ಕರೆಯುತ್ತೇವೆಯೋ ಅದು ಪಂಜಾಬಿನಲ್ಲಿ ಜನ್ಮತಾಳಿರುವುದಾಗಿ ಬಹಳಷ್ಟು ಭಾಷಾಶಾಸ್ತ್ರಜ್ಞರು 
ಅಭಿಪ್ರಾಯಪಡುತ್ತಾರೆ. ಈ ಮಾತು ಸ್ವಲ್ಪಮಟ್ಟಿಗೆ ನಿಜ. ಏಕಂದರೆ, ಆರಂಭದಲ್ಲಿ ಉರ್ದು 
ಭಾಷೆಯ ಮೇಲೆ ಪಂಜಾಬಿ ಭಾಷೆಯ ಪ್ರಭಾವವು ಕಂಡುಬರುತ್ತದೆ. ಪಂಜಾಬಿ ಸಮ್ಮಿಶ್ರತೆಯಲ್ಲಿ 
ಉರ್ದು ಭಾಷೆಯು ಯಾವ ರೀತಿ ರೂಪಿತವಾಗಿತ್ತೋ ಅದೇ ರೀತಿ ದಿಲ್ಲಿಯ ಸುತ್ತಮುತ್ತಲಿನ 
ಭಾಷೆಗಳಲ್ಲಿ ಸೇರಿ ಉರ್ದು ಭಾಷೆಯೂ ರೂಪುಗುಳ್ಳುತ್ತಿತ್ತು ಎಂಬುದು ಸತ್ಯ 
ಸಂಗತಿಯಾಗಿದೆ. ದೇಶದ ರಾಜಧಾನಿಯು ದಿಲ್ಲಿಯೇ ಆದುದರಿಂದ ವಿವಿಧ ಪ್ರಾದೇಶಿಕ 
ಭಾಷೆಗಳಲ್ಲಿ ಮಾಡನಾಡುವವರು ದಿಲ್ಲಿಗೇ ಬರುತ್ತಿದ್ದುದು ಸಹಜ. ಹಾಗೆ ನೋಡಿದರೆ 
ದಿನಬಳಕೆಯ ಭಾಷೆಗಳು ಒಂದನ್ನೊಂದು ಹೋಲುತ್ತಿದ್ದು ಅವು ದಿಲ್ಲಿಯಲ್ಲಿ ಇನ್ನೂ ಹೆಚ್ಚಾಗಿ 
ಬೆರೆತು ಹೋದುವು. ಆದ್ದರಿ೦ದ ಪ್ರಾರಂಭದಲ್ಲಿ ಉರ್ದು ಭಾಷೆಯ ಮೇಲೆ ಅನೇಕ 
ಭಾಷೆಗಳ ಪ್ರಭಾವ ಕಂಡುಬರುತ್ತದೆ. ದಿಲ್ಲಿ ಮತ್ತು ಅದರ ಪೂರ್ವದಲ್ಲಿ ಯಾವ ಭಾಷೆ 
ಪ್ರಚಲಿತವಿತ್ತೋ ಅದನ್ನು “ಖಡಿ” ಭಾಷೆ ಎನ್ನಲಾಗುತ್ತದೆ. ಈ ಭಾಷೆಯಲ್ಲಿ ಬರಬರುತ್ತ 
ಫಾರಸಿ, ಅರಬ್ಬಿ ಮತ್ತು ತುರ್ಕಿ ಶಬ್ದಗಳು ಅವಶ್ಯಕತೆಗೆ ಅನುಗುಣವಾಗಿ ಸೇರಿಕೊಂಡು ಈ 
ಭಾಷೆಯು ಸಾವಧಾನವಾಗಿ ಸೈನಿಕರು ಹೋದ ಪ್ರದೇಶಗಳಲ್ಲೆಲ್ಲ ಹರಡತೊಡಗಿತು. ಹೀಗೆ 
ಉರ್ದು ಭಾಷೆಯು ಖಡಿ ಭಾಷೆಯಲ್ಲಿ ಬೆರೆತು ಒಂದು ಹೊಸ ರೂಪ ತಾಳಿತು. ಸ್ವಲ್ಲ 
ಸಮಯದಲ್ಲಿ ಈ ಹೊಸ ಭಾಷೆಯಲ್ಲಿ ಕವಿತೆಗಳು ಸೃಷ್ಟಿಯಾಗತೊಡಗಿದುವು. ಮತ್ತು 
ಪುಸ್ತಕಗಳು ಸಿದ್ದವಾದುವು. 

ಸೈನ್ಯದಲ್ಲಿ ಎಲ್ಲ ಪ್ರದೇಶದ ಭಾಷೆಗಳ ಜನರು ಇರುತ್ತಿದ್ದರು. ಸೈನಿಕರು 
ಜನಸಾಮಾನ್ಯರೊಡನೆ ಇರಬೇಕಾಗುತ್ತಿತ್ತು. ಮತ್ತು ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ 
ಅವರು ಹೋಗಬೇಕಾಗುತ್ತಿತ್ತು. ಹೀಗಾಗಿ ದಿಲ್ಲಿಯ ಸಮೀಪದ ಭಾಷೆಯು ಸೈನಿಕರೊಂದಿಗೆ 
ಎಲ್ಲ ಕಡೆ ಹರಡತೊಡಗಿತು. ಸೈನಿಕರು ಆಯಾ ಪ್ರದೇಶದ ಭಾಷೆಯಲ್ಲಿ ಮಾತನ್ನಾಡದಿದ್ದರೆ 
ಅವರ ಕೆಲಸ ನಡೆಯುತ್ತಿರಲಿಲ್ಲ. ಇದೇ ತರಹ ವ್ಯಾಪಾರಿಗಳು ತಮ್ಮೊಂದಿಗೆ ಆಯಾ 
ಪ್ರದೇಶದ ಭಾಷೆಯನ್ನೂ ತೆಗೆದುಕೊ೦ಡು ಹೋಗುತ್ತಿದ್ದರು. ಅದೇ ರೀತಿ ದಿಲ್ಲಿಯಿಂದ 
ದೂರದೂರಕ್ಕೆ ಆಡಳಿತ ನಿರ್ವಹಿಸಲು ತೆರಳಿದ ವ್ಯಕ್ತಿಗಳು ಮತ್ತು ಧಾರ್ಮಿಕ ಪ್ರಸಾರಕ್ಕಾಗಿ 
ತೆರಳಿದ ಸಂತರು-ಸೂಫಿಗಳು ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹೋಗಿ, 
ಸಾಮಾನ್ಯ ಜನರಿಗೆ ತಮ್ಮ ತಮ್ಮ ವಿಚಾರಗಳನ್ನು ತಿಳಿಸಬೇಕಾಗುತ್ತಿತ್ತು. ಹೀಗೆ, ರಾಜಧಾನಿ 
ದಿಲ್ಲಿಯಲ್ಲಿ ಯಾವ ಭಾಷೆ ಬಳಕೆಯಲ್ಲಿತ್ತೋ ಆ ಭಾಷೆಯಲ್ಲಿ ಸೈನಿಕರು, ವ್ಯಾಪಾರಿಗಳು, 
ಮುಖಂಡರು, ಸೂಫಿಗಳು ಹಾಗು ಸಾಧು-ಸ೦ತರು ತಮ್ಮ ತಮ್ಮ ಉದ್ದೇಶ ಸಾಧನೆಗಾಗಿ 
ದೇಶದ ಅನೇಕ ಕಡೆ ವ್ಯಾಪಿಸತೊಡಗಿದರು. ಅವರ ಜೊತೆಯಲ್ಲಿಯೇ ಉರ್ದು ಭಾಷೆಯು 


(2೦ 


ಉರ್ದುವಿನ ಕಥೆ 


ಕೂಡ ದೇಶದ ಮೂಲೆ ಮೂಲೆಯಲ್ಲಿ ಬಳಕೆಯಾಗತೊಡಗಿತು. 

ಈ ವಿಷಯವನ್ನು ಮತ್ತೂಂದು ಬಗೆಯಿಂದಲೂ ತಿಳಿಯಬಹುದು, ದಿಲ್ಲಿಯ 
ಬಾದಶಹ ಅಲ್ಲಾವುದ್ದೀನ್‌ ಖಿಲ್ಲಿಯು ದಕ್ಷಿಣ ಭಾರತವನ್ನು ಗೆದ್ದುಕೊ೦ಡನು. ಹದಿಮೂರನೆಯ 
ಶತಮಾನದಲ್ಲಿ ದಿಲ್ಲಿಯ ಭಾಷೆಯ ಪ್ರಭಾವವು ದಕ್ಷಿಣ ದಿಕ್ಕಿನಲ್ಲಿ ಕರ್ನಾಟಕದ ತನಕ ಮತ್ತು 
ಪೂರ್ವದಲ್ಲಿ ಬಂಗಾಲದವರೆಗೆ ಹಬ್ಬಿತು. ಕೆಲವು ಸಮಯದ ಅನಂತರ ತೊಫಲಕ್‌ ಸಾಮ್ರಾಜ್ಯ 
ಸ್ಥಾಪಿತವಾಯಿತು. ಇದರಿಂದಾಗಿ ಭಾಷೆ ರೂಪುಗೊಳ್ಳಲು ಮತ್ತು ಪ್ರಸಿದ್ಧವಾಗಲು ಇನ್ನೂ 
ಹೆಚ್ಚು ಕಾಲಾವಕಾಶ ದೊರಕಿತು. ಮೊಹಮ್ಮದ್‌ ತುಘಲಕ್‌ನು ಕ್ರಿ.ಶ. 1327 ರಲ್ಲಿ ತನ್ನ 
ರಾಜಧಾನಿ ದಿಲ್ಲಿಯನ್ನು ತ್ಯಜಿಸಿ ದೇವಗಿರಿ ಅಥವಾ ದೌಲತಾಬಾದನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದು ಭಾಷೆಯ ಬೆಳವಣಿಗೆಯಲ್ಲಿ ಸಂತೋಷದಾಯಕ ವಿಷಯವಾಗಿತ್ತು. 
ದಿಲ್ಲಿಯ ಪ್ರಜೆಗಳಲ್ಲ ದೌಲತಾಬಾದಕ್ಕೆ ಬರಲು ತೊಫಲಕ್‌ನು ಆಜ್ಞೆ ಮಾಡಿದನು. 
ರಾಜಾಜ್ಞೆಯಂತೆ ಎಲ್ಲರೂ ದೌಲತಾಬಾದಕ್ಕ ಪ್ರಯಾಣ ಬೆಳಸಿದರು. ಇವರಲ್ಲಿ ಶ್ರೀಮಂತರು, 
ಬಡವರು, ರೈತರು, ಕೂಲಿಕಾರರು, ಕಾರ್ಮಿಕರು, ವ್ಯಾಪಾರಿಗಳು, ಮುಖಂಡರು, ಸೇವಕರು, 
ಮುದುಕರು ಮತ್ತು ಯುವಕರು ಸೇರಿದ್ದರು. ಇವರಲ್ಲ ತಮ್ಮ ಸಾಮಾನುಗಳನ್ನು ಜೊತೆಗೆ 
ಹೊತ್ತೊಯ್ದರೋ ಇಲ್ಲವೋ ಆದರೆ ತಮ್ಮ ಭಾಷೆಯನ್ನಂತೂ ಖಂಡಿತವಾಗಿ ತಮ್ಮೊಡನೆ 
ತೆಗೆದುಕೊ೦ಡು ಹೊರಟರು. ಇದರಿಂದಾಗಿ, ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ಬಳಕೆಯಲ್ಲಿದ್ದ 
ಉರ್ದು ಭಾಷೆಯು, ದಕ್ಷಿಣದಲ್ಲಿಯೂ ವ್ಯಾಪಿಸಿ, ಉರ್ದು ಭಾಷೆಯ ಕೇಂದ್ರವಾಯಿತು. 

ಹದಿನಾಲ್ಕನೆಯ ಶತಮಾನವು ಅರ್ಧ ಕೂಡ ಗತಿಸಿರಲಿಲ್ಲ. ದಿಲ್ಲಿಯ ರಾಜ್ಯವು 
ಬಲಹೀನವಾಯಿತು, ಮತ್ತು ದಕ್ಷಿಣ ಭಾರತದಲ್ಲಿ ಹೊಸ ರಾಜ್ಯವು ಸ್ಥಾಪಿತವಾಯಿತು. ಈ 
ರಾಜ್ಯವು ಬಹಮನಿ ರಾಜ್ಯ ಎಂದು ಕರೆಯಲ್ಪಟ್ಟಿತು. ಇದರಂತೆ ಗುಜರಾತ್‌ದಲ್ಲಿಯೂ 
ಒ೦ದು ಹೂಸ ರಾಜ್ಯದ ಅಡಿಪಾಯ ಹಾಕಲಾಯಿತು. ಉತ್ತರ ಭಾರತದಿಂದ ಈ ಸ್ಥಳಗಳಿಗೆ 
ಸೂಫಿಗಳು ಮತ್ತು ಫಕೀರರು ಹೋದರು ಮತ್ತು ಸಾಮಾನ್ಯ ಜನರ ಭಾಷೆಯಲ್ಲಿ ತಮ್ಮ 
ವಿಚಾರಗಳನ್ನು ಸಾದರಪಡಿಸತೊಡಗಿದರು. ಇದೇ ಕಾಲದಲ್ಲಿ ಉತ್ತರ ಭಾರತದ ಕಲವು 
ಭಾಷೆಗಳಲ್ಲಿ ಭಕ್ತಿಯ ಗೀತೆಗಳನ್ನು ಹಾಡತೊಡಗಿದರು ಹಾಗೂ ರಾಜರನ್ನು ಪ್ರಶ೦ಸಿಸಿ ಬಹಳಷ್ಟು 
ಕಾವ್ಯಗಳನ್ನು ಬರೆಯತೊಡಗಿದರು. ಹೀಗೆ ಹೊಸ ಭಾಷೆಗಳಲ್ಲಿ ಸಾಹಿತ್ಯ ಸೃಷ್ಟಿಯಾಗಿ 
ಪುತಿ ಸಾಧಿಸತೊಡಗಿತು. 

ಮುಸಲ್ಮಾನರು ಹಿ೦ದೂಸ್ಥಾನಕ್ಕೆ ವಲಸೆ ಬಂದವರು, ಇಲ್ಲಿಯೇ ಇರತೊಡಗಿದರು. 
ಇದೇ ದೇಶವನ್ನು ತಮ್ಮ ದೇಶವೆಂದು ಭಾವಿಸಿದರು; ಇಲ್ಲಿಯೇ ಜೀವಿಸಿದರು ಮತ್ತು ಇಲ್ಲಿಯೇ 
ಕೂನೆಯ ಉಸಿರನ್ನಳೆದರು. ಇಲ್ಲಿಯ ಪರಿಸರವೇ ಅವರನ್ನು ರಾಜರನ್ನಾಗಿ ಮತ್ತು 
ಸಾಧುಗಳನ್ನಾಗಿ ಮಾಡಿತು. ಅವರು ರಾಜರಾಗಿಯೂ ಆಳ್ವಿಕೆ ನಡೆಸಿದರು ಮತ್ತು 
ಫಕೀರರಾಗಿಯೂ ಸಾಧನೆ ಮಾಡಿದರು. ಅವರು ರಾಜರಾಗಿಯೂ ಇಲ್ಲಿಯ ಜನ 
ಭಾಷೆಯಲ್ಲಿಯೇ ಆಡಳಿತ ನಡೆಸಿದರು ಮತ್ತು ಸಾಧುಗಳಾಗಿಯೂ ಇಲ್ಲಿಯ ಜನ ಭಾಷೆಯನ್ನೇ 


೮ ಉರ್ದುವಿನ ಕಥೆ 


ಬಳಸಿದರು. ಈ ನೆಲೆಯಲ್ಲಿ ಎಲ್ಲರಿಗಿ೦ತ ಹಚ್ಚು ಪ್ರಸಿದ್ಧಿ ಪಡದ ಹೆಸರು “ಅಮೀರ ಖುಸ್ರೋ” 
ಅವರದು. ಇವರು ಧನಿಕರೂ, ಫಕೀರರೂ, ಸಾಧುವೂ, ಕವಿಗಳೂ ಮತ್ತು ಗಾಯಕರೂ 
ಆಗಿದ್ದರು; ರಾಜನ ಮಿತ್ರರೂ ಆಗಿದ್ದರು ಹಾಗೂ ಬಡವರ ಬಂಧುವೂ ಆಗಿದ್ದರು. ಇವರು 
ಪಾರ್ಸಿ ಭಾಷೆಯಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇದನ್ನು ಗಮನಿಸಿದರೆ ಅವರ 
ಭಾರತದ ಮೇಲಿನ ಪ್ರೀತಿ ಅಭಿಮಾನಗಳು ಪುಟಿದೇಳುತ್ತವೆ. ಅಮೀರ್‌ ಖುಸ್ರೋ ಅವರು 
ಆ ಕಾಲದಲ್ಲಿ ಇಲ್ಲಿಯ ಭಾಷೆಯಲ್ಲಿ ರಚನೆಮಾಡಿದ ಸಾಹಿತ್ಯ ಸೇವೆಯನ್ನು ಮರೆಯಲು 
ಸಾಧ್ಯವಿಲ್ಲ; ಏಕಂದರೆ ಆ ಸಮಯದಲ್ಲಿ ಆ ಭಾಷೆಯಲ್ಲಿ ಬರೆಯುವುದು ಕಪ್ಪಸಾಧ್ಯವಾಗಿತ್ತು. 
ಹೀಗಾಗಿ ಅವರು ಬರೆದ ಬಹಳಷ್ಟು ಒಗಟುಗಳು, ದ್ವಿಪದಿಗಳು ಮತ್ತು ಗೀತೆಗಳು ಈಗಲೂ 
ಜನರ ನಾಲಗೆಯ ಮೇಲೆ ನಲಿದಾಡುತ್ತಿವೆ. ಅಲ್ಲಿಯವರೆಗೆ ಉರ್ದು ಭಾಷೆಯನ್ನು ಜನರು 
ಗುರುತಿಸುವಂತಹ ಯಾವ ಲಕ್ಷಣವೂ ರೂಪುಗೊಂಡಿರಲಿಲ್ಲ. ಆದ್ದರಿಂದ ಉರ್ದು 
ಭಾಷೆಯು ಖಡೀ ಭಾಷೆಯಾಗುತ್ತ ಅಂದರೆ ಹಿಂದೂಸ್ತಾನಿ ಭಾಷೆಯಾಗಿಬಿಡುತ್ತದೆ. ಅಷ್ಟೇ 
ಅಲ್ಲದೆ ಅದು ಬ್ರಿಜ್‌ ಭಾಷೆಯಲ್ಲಿಯೂ ಹೊಂದಿಬಿಡುತ್ತದೆ. ಮತ್ತು ಬೇರೆ ಬೇರೆ 
ಭಾಷೆಗಳಲ್ಲಿಯೂ ಬೆರೆತುಬಿಡುತ್ತದೆ. ಹೀಗಿದ್ದರೂ ಅಮೀರ ಖುಸ್ರೋ ಇವರನ್ನು ಹಿಂದಿ 
ಭಾಷಾ ಪ್ರೇಮಿಗಳು ಹಿ೦ದೀ ಕವಿಯೆ೦ದೂ ಮತ್ತು ಉರ್ದು ಭಾಷಾ ಪ್ರೇಮಿಗಳು ಉರ್ದು 
“ಶಾಯರ್‌” ಎಂದೂ ಗೌರವಿಸುತ್ತಾರೆ. ಇವರ ಎರಡು ಒಗಟುಗಳನ್ನು ಓದಿದರೆ 
ಹದಿಮೂರನೆಯ ಮತ್ತು ಹದಿನಾಲ್ಕನೆಯ ಶತಮಾನದ ದಿಲ್ಲಿಯ ಭಾಷೆಯ ಅರಿವಾಗುತ್ತದೆ. 
| ಬಾಲಾ ಥಾ ಜಬ್‌ ಸಬ್‌ ಕೋ ಭಾಯಾ, ಬಡಾ ಹುವಾ ಕುಛ್‌ ಕಾಮ್‌ ನ 
ಆಯಾ, ಖುಸ್ರೋ ಕಹದಿಯಾ ಉಸ್ಕಾ ನಾಂವ್‌, ಭೋಜೋ ನಹೀಂ ತೋ 
ಛೋಡೋ ಗಾಂವ್‌ 
(ಅರ್ಥ: ಚಿಕ್ಕವನಿದ್ದಾಗ ಎಲ್ಲರಿಗೂ ಬೇಕಾದ, ದೊಡ್ಡವನಾದಾಗ ಕೆಲಸಕ್ಕೆ ಬಾರದೆ 
ಹೋದ ಖುಸ್ರೋ ಹೇಳಿದ ಅವನ ಹೆಸರು, ಹೂರೆಯಿಲ್ಲದಿರೆ ಬಿಡಲಿ ಊರು). 
ಒಗಟಿನ ಅರ್ಥ - 
ದೀಪ). 
2 ದಸ್‌ ನಾರಿ ಏಕ ಹಿ ನರ್‌, ಬಸ್ಸಿ ಬಾಹರ್‌ ವಾಗಾ ಫರ್‌ ಪೀಠ ಸಖ್ತು ಔರ್‌ 
ಪೇಟ ನರ್ಮ, ಮು ಮೀಠಾ ತಾಸಿರ್‌ ಗರಮ್‌. 
(ಅರ್ಥ: ಹತ್ತು ಹೆಣ್ಣು ಒಂದೇ ಗಂಡು, ಊರಾಚೆ ಮನೆ, ಬೆನ್ನು ಗಟ್ಟ ಹೊಟ್ಟೆ 
ಮೃದು, ಬಾಯಿ ಸಿಹಿ ಪರಿಣಾಮ ಬಿಸಿ. 
ಒಗಟಿನ ಅರ್ಥ - ಖರಬೂಜ್‌). 
ಈ ರೀತಿಯಾಗಿ ಉರ್ದು ದಿಲ್ಲಿಯ ಬಳಿ ಜನ್ಮ ತಾಳಿ ಪುಚಲಿತವಾಯಿತು. ನಿಧಾನವಾಗಿ 
ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹಬ್ಬಿತು. ಮೊದಲಿಗೆ ಈ ಭಾಷೆಯ ಹೆಸರು "ಜಬಾನ್‌- 
ಎ-ಹಿ೦ದ್‌', ಹಿಂದ್‌ ಭಾಷೆ ಹಿಂದಿ, ಹಿಂದ್ರಿ ಮತ್ತು ದಹಲ್ಪಿ ಇತ್ತು. ಅನಂತರ ಹೆಚ್ಚಾಗಿ 


ಉರ್ದುವಿನ ಕಥೆ ೯ 


ಹಿಂದಿ ಭಾಷೆ ಎಂದು ಪ್ರಚಾರ ಪಡೆಯಿತು. ದಕ್ಷಿಣಭಾರತ ಮತ್ತು ಗುಜರಾತದಲ್ಲಿ ಈ 
ಭಾಷೆಯು ತಲಸ್ಪರ್ಶಿಯಾದುದರಿಂದ ಇದನ್ನು ದಖ್ಲಿ ಮತ್ತು ಗುಜಿ ಎಂದು ಕೂಡ 
ಕರೆಯಲಾಯಿತು. ದೆಹಲಿಯಲ್ಲಿ ಕವಿತೆಯ ಭಾಷೆಯನ್ನು “ರೇಖ್ವಾ” ಎಂದು ಕರೆಯುತ್ತಿದ್ದರು. 
ಇದರ ಗಂಭೀರತೆಯನ್ನು ಅನುಸರಿಸಿ ಅದಕ್ಕೆ "ಉರ್ದು-ಎ-ಮುಅಲ್ಲಾ' ಎಂಬ ಹೆಸರೂ 
ವಾಡಿಕೆಯಾಯಿತು. ಎಂದರೆ “ವಿದ್ದಾಂಸರ ಉರ್ದು” ಎಂದು ಅರ್ಥ. ಅನಂತರ 
ಹೆಚ್ಚಾನುಹೆಚ್ಚು ಅದನ್ನು ಉರ್ದು ಎಂದೇ ಕರೆಯಲಾಯಿತು. ಆಗಾಗ ಇದಕ್ಕೆ “ಹಿಂದುಸ್ತಾನಿ” 
ಎ೦ಬ ಹೆಸರೂ ಸಹ ಬಳಕೆಯಾಗಿದೆ. ಆದರೆ ನಾವು ನಮ್ಮ ಸೌಲಭ್ಯಕ್ಕಾಗಿ ಇದನ್ನು "ಉರ್ದು' 
ಎಂದೇ ಕರೆಯೋಣ. ಏಕೆಂದರೆ ಇದನ್ನು ಬೇರ ಬೇರೆ ಹೆಸರುಗಳಿಂದ ಗುರುತಿಸುತ್ತ 
ಹೋದರೆ, ಬೇರೆ ಬೇರೆ ಭಾಷೆಗಳ ಹೆಸರುಗಳಲ್ಲಿ ಗೊ೦ದಲವಾಗಬಹುದು. 


೧೦ ಉರ್ದುವಿನ ಕಥೆ 


೩. ಮನೆಯಿಂದ ದೂರ - ಹಿಂದೂಸ್ತಾನದ ದಖ್ಬನ್‌ನಲ್ಲಿ 


ಉರ್ದು ಭಾಷೆಯು ಭಾರತದ ಪೂರ್ವ ಪಂಜಾಬ, ಉತ್ತರ ಪ್ರದೇಶದ ಪಶ್ಚಿಮ 
ಭಾಗ ಮತ್ತು ದೆಹಲಿಯಲ್ಲಿ ಜನ್ಮ ತಾಳಿತು ಎ೦ಬುದು ನಮಗೆಲ್ಲ ತಿಳಿದ ವಿಷಯವಾಗಿದೆ. 
ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮಿಶ್ರ ಭಾಷೆಯನ್ನೇ ಬಳಸುತ್ತಿದ್ದರು. ಆದರೆ ಈ 
ಉರ್ದು ಭಾಷೆಯ, ಮೂಲ ಬೇರು, ದಿಲ್ಲಿಯ ಸಾಮಾನ್ಯ ಜನರು ಆಡುವ ಭಾಷೆಯಲ್ಲಿ 
ಅಡಗಿದೆ. ಇದರಲ್ಲಿ ಫಾರ್ಸಿ, ಅರಬ್ಬಿ ಮತ್ತು ಇತರ ಭಾಷೆಗಳ ಶಬ್ದಗಳು ಸೇರ್ಪಡೆಯಾಗಿ 
ತಮ್ಮ ಪರಿಮಳವನ್ನು ಸೂಸುತ್ತಿದ್ದವು. ಒಂದು ಹೊಸ ಭಾಷೆಯ ಉಗಮವಾಗಿ, ಜನರು 
ಆ ಭಾಷೆಯಲ್ಲಿ ಸಂಭಾಷಣೆ ಮಾಡಲು ಆರಂಭಿಸಿದ ತತ್‌ಕ್ಷಣವೇ ಆ ಭಾಷೆಯಲ್ಲಿ 
ಪುಸ್ತಕಗಳನ್ನು ಬರೆಯಲಾಗುವುದಿಲ್ಲ. ಮೊದಮೊದಲು ವಾಕ್ಯಗಳು ಹಾಗೂ ಗಾದೆ 
ಮಾತುಗಳು ರಚನೆಯಾಗುತ್ತವೆ. ಅನಂತರ, ಪದ್ಯಗಳು ರಚಿತವಾಗುತ್ತವೆ. ಅನಂತರದ 
ಕ್ರಮವೇ ಪುಸ್ತಕಗಳ ರಚನೆ. ಹದಿಮೂರು ಮತ್ತು ಹದಿನಾಲ್ಕನೆಯ ಶತಮಾನದಲ್ಲಿ ಉತ್ತರ 
ಹಿಂದೂಸ್ಥಾನದ ಸಾಧು-ಸ೦ತರ ಸೂಫಿಗಳ ರಚನೆಗಳಲ್ಲಿ ಉರ್ದು ಭಾಷೆಯ ವಾಕ್ಯಗಳು, 
ನುಡಿಗಟ್ಟುಗಳು ಬಳಕೆಯಾಗಿರುವುದನ್ನು ಕಾಣಬಹುದು. ಆದರೆ ಉರ್ದು ಕಾವ್ಯ ಸಾಹಿತ್ಯವು 
ದಕ್ಷಿಣ ಭಾರತದಲ್ಲಿಯೇ ಆರಂಭವಾಯಿತೆಂಬುದು ಮಹತ್ವದ ವಿಷಯ. 

ದಕ್ಷಿಣ ಭಾರತದ ಸಂಪೂರ್ಣ ಪ್ರದೇಶವು ಉತ್ತರ ಭಾರತದಿಂದ ಎಲ್ಲ ರೀತಿಯಿಂದಲೂ 
ಬೇರೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಸಾರಿಗೆ ಸೌಲಭ್ಯಗಳಿರದೇ ಇತರ ಪ್ರದೇಶಗಳು ದೂರವಾಗಿ 
ಭಾಸವಾಗುತ್ತಿದ್ದವು. ದಕ್ಷಿಣ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ದ್ರಾವಿಡ ಭಾಷೆಗಳು 
ಬಳಕೆಯಲ್ಲಿದ್ದುವು. ಆದರೆ ಉರ್ದು ಭಾಷೆಯ ಬಾಂಧವ್ಯಕ್ಕೆ ಹತ್ತಿರವಾಗುವ ಮಹಾರಾಷ್ಟ್ರದಲ್ಲಿ 
ಮರಾಠಿ ಮತ್ತು ಗುಜರಾತದಲ್ಲಿ ಗುಜರಾತಿ ಭಾಷೆಗಳೂ ಬಳಕೆಯಲ್ಲಿದ್ದುವು. ಫಿರೋಜ 
ತುಘಲಕ್‌ನ ಕಾಲದಲ್ಲಿ, ಎ೦ದರೆ ಕ್ರಿ.ಶ. 1345ರ ಸುಮಾರಿಗೆ ಬಹಮನಿ ರಾಜ್ಯವು 
ಸ್ಥಾಪಿತವಾಯಿತು. ಆಗ ದಿಲ್ಲಿಯ ಪ್ರಭಾವವು ದಕ್ಷಿಣ ಭಾರತದ ಮೇಲೆ ಕಡಮೆಯಾಯಿತು. 
ಆದರೆ, ಸೈನಿಕರು, ವ್ಯಾಪಾರಿಗಳು, ಸಾಧುಗಳು ಮತ್ತು ಮುಖಂಡರ ಮೂಲಕ ದಕ್ಷಿಣ 
ಭಾರತವನ್ನು ತಲುಪಿದ ಈ ಉರ್ದು ಭಾಷೆಯು, ಪರಸ್ಪರ ಸಂಭಾಷಣೆಯಿಂದಾಗಿ ಗಟ್ಟಿಯಾಗಿ 
ಬೇರೂರಿತ್ತು. ಏಕಂದರೆ ಉತ್ತರ ಭಾರತದಿಂದ ಬಂದ ಸೂಫಿ-ಫಕೀರರು ಉರ್ದು 
ಭಾಷೆಯಲ್ಲಿಯೇ ತಮ್ಮ ವಿಚಾರಗಳನ್ನು ಸರಳವಾಗಿ ಬೋಧಿಸುತ್ತಿದ್ದರು. ಉತ್ತರ 
ಭಾರತದಲ್ಲಿಯೂ ಇದೇ ರೀತಿ ಆಗಬೇಕಾಗಿತ್ತು. ಆದರೆ ಅಲ್ಲಿ ಫಾರ್ಸಿ ಭಾಷೆಯ ಪ್ರಭಾವ 
ಹೆಚ್ಚಾಗಿತ್ತು. ಉರ್ದು ಕೇವಲ ದೇಶೀ ಭಾಷೆಯಾಗಿತ್ತು. ಆಸ್ಥಾನಗಳಲ್ಲಿ ಮತ್ತು ಸುಶಿಕ್ಷಿತರಲ್ಲಿ 


ಉರ್ದುವಿನ ಕಥೆ ೧೧ 


ಇದು ಹೆಚ್ಚು ಬಳಕೆಯಲ್ಲಿರಲಿಲ್ಲ, ಆದರೆ ದಖ್ಬನದಲ್ಲಿ ಅಲ್ಪ ಸಮಯದಲ್ಲಿಯೇ ಸಾಮಾನ್ಯ 
ಜನರಿಂದ ಒಳಗೊಂಡು ರಾಜರ ಆಸ್ಥಾನದವರೆಗೆ ತಲುಪಿ ಪ್ರಚುರವಾಯಿತು. ರಾಜರು 
ಕೂಡ ಉರ್ದು ಭಾಷೆಯಲ್ಲಿಯೇ ಕವಿತೆಗಳನ್ನು ರಚಿಸತೊಡಗಿದರು. 

ಉರ್ದು ಭಾಷೆಯಲ್ಲಿ ಲಭ್ಯವಾದ ಪ್ರಪ್ರಥಮ ಪುಸ್ತಕವನ್ನು ಹಿರಿಯ ಸೂಫೀ ಸಂತರಾದ 
ಸೈಯದ್‌ ಗೇಸುದರಾಜ ಇವರು ಬರೆದಿದ್ದರು ಎನ್ನುವದು ಕುತೂಹಲಕಾರಿ ಅಂಶವಾಗಿದೆ. 
ಈ ಪುಸ್ತಕದ ಹೆಸರು “ಮೆರಾಜುಲ್‌ ಆಶಿಕೀನ್‌”. ಈ ಪುಸ್ತಕದಲ್ಲಿ ಧರ್ಮದ ಬಗ್ಗೆ ಗಂಭೀರವಾದ 
ವಿಷಯಗಳನ್ನು ಹೇಳಲಾಗಿದೆ. ಆದರೆ ಈ ಪುಸ್ತಕವನ್ನು ಬರೆದ ಕಾಲವನ್ನು ನಿರ್ದಿಷ್ಟವಾಗಿ 
ಹೇಳುವುದು ಕಷ್ಟ ಆದರೆ, ಸೈಯ್ಯದ ಗೇಸುದರಾಜ ಇವರು ಕ್ರಿ.ಶ. 1421ರಲ್ಲಿ ನಿಧನರಾದ 
ದಾಖಲೆಗಳಿವೆ. ಹೀಗಾಗಿ ಈ ಪುಸ್ತಕವನ್ನು ಕ್ರಿ.ಶ. 1421ಕ್ಕಿ೦ತ ಪೂರ್ವದಲ್ಲಿ ಬರೆದಿರಬಹುದು 
ಎ೦ದು ಊಹಿಸಬಹುದು. 

ಸೈಯ್ಯದ್‌ ಗೇಸುದರಾಜರ ಅನುಯಾಯಿಗಳು ಮತ್ತು ಇತರರು ಇದೇ ಭಾಷೆಯಲ್ಲಿ 
ಕವನಗಳನ್ನು ರಚಿಸಿದರು, ಪುಸ್ತಕಗಳನ್ನು ಬರೆದರು ಮತ್ತು ಧರ್ಮ-ಮತ ಪ್ರಚಾರ ಸಭೆಗಳನ್ನು 
ನಡೆಸಿದರು. ಆಗ ಜನರು ಅದಕ್ಕೆ ಹಿ೦ದಿ ಭಾಷೆ ಎನ್ನುತ್ತಿದ್ದರು. ಈಗ ಅದನ್ನು ಹಳೆಯ 
ಉರ್ದು ಎನ್ನಬಹುದು. ಈ ಹಳೆಯ ಉರ್ದು ಭಾಷೆಯ ಬಹಳಷ್ಟು ಶಬ್ದಗಳು 
ಅರ್ಥವಾಗುವುದಿಲ್ಲ. ಏಕಂದರೆ, ಆಗ ಆ ಭಾಷೆ ಅದೇ ರೂಪುಗೊಳ್ಳುತ್ತಿತ್ತು. 

ಸೂಫಿ ಸಂತರು ಉರ್ದು ಭಾಷೆಯ ಪ್ರಯೋಜನವನ್ನು ಪಡೆದು ಧರ್ಮಪ್ರಚಾರ 
ಮಾಡುತ್ತಿರುವಾಗಲೇ, ಬಹಮನಿ ರಾಜ್ಯವು ಮುರಿದು ತುಂಡಾಗಿ ಐದು ಭಾಗಗಳಾಗಿ 
ವಿಂಗಡಣೆಯಾಯಿತು. ಪ್ರತಿಯೊಂದು ಭಾಗದಲ್ಲಿ ಬೇರೆ ಬೇರೆ ರಾಜರು ಆಳತೊಡಗಿದರು. 
ಗುಜರಾತ ರಾಜ್ಯವು ಸ್ವತಂತ್ರವಾಯಿತು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಗೋಲ್ಕೊಂಡಾ 
ಮತ್ತು ಬಿಜಾಪೂರ ಶಾಖೆಗಳು ಸುಮಾರು ಎರಡು ನೂರು ವರ್ಷಗಳವರೆಗೆ ಸ್ಥಿರವಾಗಿದ್ದುವು. 
ಆಗ ಅಲ್ಲಿಯ ರಾಜರು, ಶ್ರೀಮಂತರು, ವ್ಯಾಪಾರಿಗಳು ಹಾಗೂ ಪ್ರಜೆಗಳು ಉರ್ದು ಭಾಷೆಯ 
ಪ್ರೇಮಿಗಳಾದರು. ಒಂದು ಭಾಷೆಯ ಬೆಳವಣಿಗೆಯಾಗಬೇಕಾದರೆ ಕೇವಲ ಅರಸರ ಆಳ್ವಿಕೆ 
ಹಾಗೂ ಅವರ ಅಭಿಲಾಷೆ ಇದ್ದರೆ ಸಾಲದು; ಸಾಮಾನ್ಯ ಜನರೂ ಆ ಭಾಷೆಯ 
ಅವಶ್ಯಕತೆಯನ್ನು ಅರಿತು ಅದನ್ನು ಉಪಯೋಗ ಮಾಡಿದಾಗ ಮಾತ್ರ ಆ ಭಾಷೆಯು 
ಹಚ್ಚು ಪಚಲಿತವಾಗುವುದು. ಒಂದು ಭಾಷೆಯು ರೂಪಿತವಾಗುವ ಹಂತಗಳನ್ನು ಅಧ್ಯಯನ 
ಮಾಡುವಾಗ ಈ ಅಂಶವನ್ನು ನೆನಪಿನಲ್ಲಿಡಬೇಕು. 

ದಖ್ಜನ್‌ದಲ್ಲಿ ಉರ್ದು ಭಾಷೆಯ ಉನ್ನತಿಯು ಎಷ್ಟು ಶೀಘ್ರಗತಿಯಲ್ಲಿ ಸಾಗಿತ್ತೆಂದರೆ, 
ಹದಿನಾರು ಮತ್ತು ಹದಿನೇಳನೆಯ ಶತಮಾನದಲ್ಲಿದ್ದ ನೂರಾರು ಕವಿಗಳ ಹಾಗೂ ಪುಸ್ತಕಗಳ 
ಹಸರು ದೊರೆಯುತ್ತವೆ. ಇವುಗಳಲ್ಲಿ ಬಹಳಷ್ಟು ಪುಸ್ತಕಗಳು ಅತ್ಯಂತ ರೋಚಕ ಮತ್ತು 
ಉಚ್ಚಮಟ್ಟದ್ದಾಗಿವೆ. ಈ ಪುಸ್ತಕಗಳಲ್ಲಿರುವ ಕತೆಗಳು ಪಸ್ತುತದಲ್ಲಿ ಸಪ್ರೆ ಎನ್ನಿಸಬಹುದಾದರೂ 
ಒಂದು ಭಾಷೆಯನ್ನು ರೂಪಿಸಲು, ಅಭಿವೃದ್ಧಿಗೊಳಿಸಲು, ಅದನ್ನು ಸುಂದರಗೊಳಿಸಲು 


೧೨ ಉರ್ದುವಿನ ಕಥೆ 


ಎಷ್ಟು ಜನರು ಶ್ರಮಿಸಿದ್ದಾರೆ, ಎಷ್ಟು ಕಾಲಾವಧಿ ಬೇಕಾಯಿತೆಂದು ಅರಿತ ಅನಂತರವೇ ಅದರ 
ಮಹತ್ವದ ಅರಿವಾಗುತ್ತದೆ. 

ದಖ್ಬನ್‌ದಲ್ಲಿರುವ ಗೋಲ್ಕೊಂಡಾದ ಪ್ರಸಿದ್ಧ ರಾಜ ಮಹಮ್ಮದ್‌ ಖಲಿ ಕುತುಬ್‌ 
ಶಾಹ, ಈತನು ಹೈದರಾಬಾದ್‌ ಪಟ್ಟಣವನ್ನು ನಿರ್ಮಿಸಿದನು, ಅನೇಕ ಕಟ್ಟಡಗಳನ್ನು ನಿರ್ಮಾಣ 
ಮಾಡಿದನು, ಈತನಿಗೆ ಸಾಹಿತ್ಯದಲ್ಲಿಯೂ ಆಸಕ್ತಿ ಇತ್ತು. ಸ್ವತಃ ಒಬ್ಬ ದೊಡ್ಡ ಕವಿಯಾಗಿದ್ದು 
ಐವತ್ತು ಸಾವಿರಕ್ಕೂ ಹೆಚ್ಚು ಶೇರ್‌ಗಳನ್ನು ಬರೆದಿದ್ದಾನೆ. ಖಲಿ ಕುತುಬ್‌ಶಾಹನ ಕವನ ಸಂಕಲನವು 
ಮುದಣವಾದ ದಾಖಲೆಯೂ ಇದೆ. ಇದರಲ್ಲಿ ಸರಳ, ಸುಂದರ ಕವಿತೆಗಳಿವೆ. ಹಿಂದುಸ್ಥಾನದ 
ಹೂವು, ಹಣ್ಣು, ಹಬ್ಬ ಹಾಗೂ ಖುತುಗಳ ಮೇಲೆ ಕವನಗಳನ್ನು ರಚಿಸಿದ್ದಾನೆ. ಇತರ 
ಕವಿಗಳ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಿದ್ದಾನೆ. ಉರ್ದು ಸಾಹಿತ್ಯದಲ್ಲಿ ಹಿಂದೂಸ್ಥಾನದ 
ಬಗ್ಗೆ ವರ್ಣನೆ ಇಲ್ಲ ಎ೦ಬ ಆಕ್ಷೇಪಣೆಯನ್ನು ಈಗಿನ ಜನರು ಮಾಡುತ್ತಾರೆ. ಆದರೆ 350 
ವರ್ಷಗಳ ಹಿಂದಿನ ಈ ಕವಿಯ ಕಾವ್ಯವನ್ನು ಓದಿದರೆ, ಪುರಾತನ ಕಾಲದ ಉರ್ದು ಕವಿಗಳಿಗೆ 
ಹಿ೦ದೂಸ್ಥಾನದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಎ೦ಬುದು ತಿಳಿಯುತ್ತದೆ. ಖಲಿ ಕುತುಬ್‌ಶಾಹನ 
ಅನ೦ತರ ಈತನ ಮನೆತನದವರೇ ಮತ್ತೆ ಮೂರು ಜನ ರಾಜರಾಗಿ ಆಳ್ವಿಕೆ ನಡೆಸಿದರು. 
ಇವರೆಲ್ಲ ಕವಿಗಳಾಗಿ ಉತ್ತಮ ಕವಿತೆಗಳನ್ನು ರಚಿಸಿದರು. ಸಾಮಾನ್ಯ ಜನರ ಬಳಕೆಯಲ್ಲಿದ್ದ 
ಉರ್ದು ಭಾಷೆಯ ಬಗ್ಗೆ ಅರಸರೂ ಅಭಿರುಚಿ ತೋರ್ಪಡಿಸಿದುದರಿ೦ದ ಹೊಸ ಹೊಸ 
ಕವಿಗಳು ಪ್ರಕಟಗೊ೦ಡರು. ಜಾತಿ-ಧರ್ಮಗಳ ಬಗ್ಗೆ ವರ್ಣರ೦ಜಿತವಾಗಿ ಹೇಳುವವರೂ, 
ಕಥೆಗಳನ್ನು ಮನರಂಜಿಸುವಂತೆ ಹೇಳುವವರೂ ಕೂಡ ಕವಿಗಳಾಗಿ ಶೋಭಿಸಿದರು. ಆ 
ಕಾಲದ ಹೆಸರಿಸಬೇಕಾದ ಮೂವರು ಪ್ರಖ್ಯಾತ ಕವಿಗಳಿದ್ದರು, ವಜ್ವ, ಇಬ್ಬ-ಎ-ನಿಶಾತಿ ಹಾಗೂ 
ಗವಾಸಿ, ಇವರು ಬಳಸಿದ ಭಾಷೆ ಅತ್ಯಂತ ಸರಳವಾದ ಹಿಂದಿ. ಏಕೆಂದರೆ ಅವರು ತಮ್ಮ 
ಕವಿತೆಗಳಲ್ಲಿ ಫಾರ್ಸಿ ಮತ್ತು ಅರಬ್ದೀ ಶಬ್ದಗಳನ್ನು ಕಡಮೆ ಉಪಯೋಗಿಸಿದರು. ತಮ್ಮ 
ಭಾವನೆಗಳನ್ನು ಮುಚ್ಚು ಮರೆಯಿಲ್ಲದೆ ಅಭ್ಯಿವ್ಯಕ್ತಿಸಲು ಔಚಿತ್ಯಪೂರ್ಣವಾದ ಶಬ್ದಗಳನ್ನು 
ಆಯ್ದು ಪ್ರಯೋಗಿಸುತ್ತಿದ್ದರು; ಅವು ಸಂಸ್ಥತದ್ದಾಗಿರಲೀ, ಅರಬ್ಬಿ ಇಲ್ಲವೇ ಫಾರ್ಸಿಯಾಗಿರಲಿ, 
ತಮಗೆ ಸರಿದೋಚಿದ್ದನ್ನು ಜನ ಹೇಗೆ ಹೇಳುತ್ತಿದ್ದರೋ ಅದೇ ರೀತಿ ಬರೆಯುತ್ತಿದ್ದರು. 

ಬಿಜಾಪೂರದ ಪರಿಸ್ಥಿತಿಯೂ ಇದೇ ಆಗಿತ್ತು. ಗೋಲ್ಕೊಂಡಾದಲ್ಲಿ ಕುತುಬ್‌ಶಾಹಿ 
ಮನೆತನವಿದ್ದರೆ ಬಿಜಾಪೂರದಲ್ಲಿ ಆದಿಲ್‌ಶಾಹಿ ಮನೆತನ. ಬಿಜಾಪೂರದಲ್ಲಿಯೂ ಉರ್ದು 
ಭಾಷೆ ಪ್ರಚಲಿತವಾಗಿತ್ತು. ಇಲ್ಲಿಯ ಪ್ರಸಿದ್ದ ರಾಜ ಇಬ್ರಾಹಿಂ ಆದಿಲ್‌ಶಾಹ, ಮಿಶ್ರ ಹಿಂದಿ 
ಭಾಷೆಯಲ್ಲಿ ಗೀತೆಗಳಿಂದ ತುಂಬಿದ “ನೌರಸ್‌” ಎಂಬ ಪುಸ್ತಕ ಬರೆದಿದ್ದಾನೆ. ಇದರ 
ಭಾಷೆಯು ಹಿಂದಿಯ ಬ್ರಿಜಭಾಷೆಯನ್ನು ಹೋಲುತ್ತದೆ. ಉತ್ತರದಲ್ಲಿ ಅಕ್ಷರ್‌ ಬಾದಶಾಹ್‌ 
ಹಾಗೂ ಬಿಜಾಪೂರದ ಆದಿಲ್‌ಶಾಹ್‌ ಸಮಕಾಲೀನರಾಗಿದ್ದರು. ಆದಿಲ್‌ಶಾಹನ ಮನೆತನದ 
ಎಲ್ಲ ಅರಸರೂ ಕವಿಗಳಾಗಿರಲಿಲ್ಲ, ಆದರೆ ಇವರ ಪ್ರಭಾವದಿ೦ದ ಆಸ್ಥಾನದಲ್ಲಿ ಬಹಳಷ್ಟು 
ಕವಿಗಳಿದ್ದರು, ಹಾಗೂ ಇವರು ಬರೆದ ಕಾವ್ಯಗಳು ಈಗಲೂ ಲಭ್ಯವಿವೆ. ಆದಿಲ್‌ಶಾಹ್‌ನ 


ಉರ್ದುವಿನ ಕಥೆ ೧೩ 


ಕಾಲದ ಕವಿಗಳಲ್ಲಿ ನುಸ್‌ರತಿ, ಹಾಶ್ಮಿ ರುಸ್ತುಮಿ ಇವರು ಪ್ರಖ್ಯಾತರು. ಈ ಕವಿಗಳ 
ಕವನಸಂಕಲನಗಳನ್ನು ಓದಿದಾಗ ಅವರ ಪಾಂಡಿತ್ಯದ ಅರಿವಾಗುತ್ತದೆ. ಅವರು ಫಾರ್ಸಿ 
ಅಥವಾ ಸ೦ಸ್ಥತ ಭಾಷೆಯಲ್ಲಿ ಕೇಳಿದ ಕಾಲ್ಪನಿಕ ಕತೆಗಳನ್ನು ತಮ್ಮ ಭಾಷೆಯಲ್ಲಿ ಕವಿತೆಗಳಲ್ಲಿ 
ಹಣೆದುಬಿಡುತ್ತಿದ್ದರು. ಕೆಲವು ಸಲ ಸ್ಪತಃ ಕಾಲ್ಪನಿಕ ಕತೆಗಳನ್ನು ಬರೆಯುತ್ತಿದ್ದರು; ರಾಜರ- 
ಧಾರ್ಮಿಕ ಮುಖಂಡರ ಬಗ್ಗೆಯೂ ಬರೆಯುತ್ತಿದ್ದರು. ಈ ಕವಿಗಳಲ್ಲದೆ, ಬಿಜಾಪೂರದಲ್ಲಿ 
ಇನ್ನೂ ಹಲವಾರು ಕವಿಗಳಿದ್ದು, ಅವರ ಪುಸ್ತಕಗಳು ಕೂಡ ದೊರೆಯುತ್ತವೆ. ಆದರೆ, ಈ 
ಪುಟ್ಟ ಪುಸ್ತಕದಲ್ಲಿ ಅದನ್ನೆಲ್ಲ ತಿಳಿಸುವುದು ಕಷ್ಟಕರ. 

ಉರ್ದು ಭಾಷೆಯ ಏಳಿಗೆಗಾಗಿ ಈ ಎರಡೂ ರಾಜ್ಯಗಳು ಶಮಿಸುತ್ತಿದ್ದಾಗ, ಕ್ರಿ.ಶ. 
1686 ಮತ್ತು ಕ್ರಿ.ಶ. 1687ರಲ್ಲಿ ಮೊಘಲ್‌ ರಾಜ ಔರಂಗಜೇಬನು ಈ ರಾಜ್ಯಗಳನ್ನು ಸ್ಥಾಧೀನ 
ಮಾಡಿಕೊಂಡನು. ಬಹಳ ವರ್ಷಗಳವರೆಗೆ ಸ್ಪತಂತ್ರವಾಗಿದ್ದ ದಕ್ಷಿಣದ ರಾಜ್ಯಗಳು ಮತ್ತೆ 
ದಿಲ್ಲಿಯ ಆಡಳಿತಕ್ಕೆ ಒಳಪಟ್ಟವು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವು 
ಆರಂಭವಾಯಿತು. ಕವಿತೆ ಮತ್ತು ಕಾವ್ಯಗಳ ಚರ್ಚೆಗೆ ತೆರ ಬೀಳಲಿಲ್ಲ ಆದರೆ ಪರಿಸ್ಥಿತಿಯಲ್ಲಿ 
ಬದಲಾವಣೆ ಉಂಟಾಯಿತು; ದಕ್ಷಿಣ ಭಾರತವು ಉತ್ತರ ಭಾರತದ ಮೇಲೆ ಪ್ರಭಾವ ಬೀರಿತು 
ಹಾಗೂ ಉತ್ತರ ಭಾರತದ ಭಾಷೆಯು ದಕ್ಷಿಣದ ಭಾಷೆಗೆ ಮಹತ್ತ್ವದ ಕೊಡುಗೆ ನೀಡಿತು. 
ಈ ಸಂದರ್ಭದ ಕವಿ ಹಾಗೂ ಕಾವ್ಯಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 
ಉತ್ತರದ ಪಭಾವವು ಬರುವುದಕ್ಕಿಂತ ಮೊದಲೇ ಉರ್ದು ಭಾಷೆಯಲ್ಲಿ ಸಾಕಷ್ಟು ಪಗತಿಯಾಗಿತ್ತು 
ಎಂಬುದು ನೆನಪಿನಲ್ಲಿಡಬೇಕು. ಉರ್ದು ಭಾಷೆಯ ಕಾವ್ಯ ಪ್ರಕಾರಗಳಾದ ಮಸ್ಥವಿ, ಘಜಲ್‌, 
ಖಸೀದೆ, ಮರ್ಸಿಯೆ ಮತ್ತು ನಸರ್‌ಗಳಲ್ಲಿ ಪುಸ್ತಕಗಳು, ಧಾರ್ಮಿಕ ಸಮಸ್ಯೆ ಕುರಿತು ಪುಸ್ತಕಗಳು, 
ಕಾಲ್ಪನಿಕ ಕತೆಗಳು ಹೀಗೆ ವಿಭಿನ್ನ ವಸ್ತುಗಳುಳ್ಳ ಉರ್ದು ಸಾಹಿತ್ಯದ ದಾಖಲೆಗಳು ದೊರೆಯುತ್ತವೆ. 
ಉರ್ದು ಭಾಷೆಯ ಉನ್ನತಿಯು ಎಷ್ಟಾಗಿತ್ತೆಂದರೆ, ಪ್ರತಿಯೊ೦ದು ಕಲ್ಪನೆಯ ಹೊಗರನ್ನು 
ಈ ಸಾಹಿತ್ಯದಲ್ಲಿ ಹಿಡಿದಿಟ್ಟು ವಿವರಿಸುವದು ಸಾಧ್ಯವಾಗಿತ್ತು. ಉತ್ತರ ಭಾರತದಿಂದ ಅನಾಥವಾಗಿ 
ಪರಭಾಷಯಾಗಿ ದಖ್ಬನಿಗೆ ಬಂದ ಉರ್ದು ಭಾಷ ಇಲ್ಲಿ ಮಡಿಲು ತುಂಬಿಕೊಂಡು ಹೊಸ 
ಭಾಷೆಗಳನ್ನು ಪಸವಿಸಿ ಹಲವು ಮಕ್ಕಳ ಮಾತೆಯಾದಳು. ಆದರೆ ತನ್ನ ಜನ್ಮಭೂಮಿಯಲ್ಲಿ 
ಚೈತನ್ಯ ಪಡೆಯಲು ಕೊಂಚ ಸಮಯ ಬೇಕಾಯಿತು. 

ಈ ಎರಡು ನೂರು ವರ್ಷಗಳ ಅವಧಿಯಲ್ಲಿ ಉರ್ದು ಭಾಷೆಯ ಉನ್ನತಿಯನ್ನು 
ಯಾವ ರೀತಿ ನೋಡುತ್ತೇವೆಯೋ ಅದೇ ರೀತಿ ಇದೇ ಅವಧಿಯಲ್ಲಿ ಹಿಂದುಸ್ಥಾನದ ಇತರ 
ಭಾಷೆಗಳ ಉನ್ನತಿಯೂ ಆಯಿತೆಂಬುದನ್ನು ಗಮನಿಸಬೇಕು. ಬ್ರಜ್‌ ಭಾಷೆ, ಅವಧಿ, 
ರಾಜಸ್ಥಾನಿ, ಮರಾಠಿ, ಬಂಗಾಲಿ ಭಾಷೆಗಳು ಇದೇ ತರಹದ ಏಳಿಗೆಯನ್ನು ಕಂಡವು. ಆಗ 
ಹಿಂದಿ ಎಂಬ ಪಕ್ಕೇಕ ಭಾಷೆ ಇರಲಿಲ್ಲ. ಉರ್ದು ಭಾಷೆಯನ್ನೇ ಹಿಂದಿ ಎಂದು ಕರೆಯುತ್ತಿದ್ದರು. 
ಈ ಕಾರಣದಿಂದಾಗಿ ಹಿಂದುಸ್ಥಾನದ ಇತರ ಹೊಸ ಭಾಷೆಗಳಿಗಿಂತ ಉರ್ದು ಭಾಷೆಯ 


ಛಿ 


ವಯೋಮಾನ ಹೆಚ್ಚಿನದು ಎಂದು ಹೇಳಬಹುದು. 


(೪ 


೧. ಅಮೀರ್‌ ಖುಸ್ರೋ 


ಉರ್ದುವಿನ ಕಥೆ 





ಉರ್ದುವಿನ ಕಥೆ 


೨. ಮೀರ್‌ ತಖಿ ಮೀರ್‌ 


CN 
ಸ Maa 


ಜೈ 


Cl 
ಕೆ! 


Fs 
3. ssa 





0೫ 


೧೬ ಉರ್ದುವಿನ ಕಥೆ ಉರ್ದುವಿನ ಕಥೆ ೧೭ 


೩. ಮಹಮ್ಮದ್‌ ಶಿಫಿ ಸೌದಾ ೫. ಮೀರ್‌ ಹಸನ್‌ 





೪, ಶೇಖ್‌ ಗುಲಾಮ್‌ 


ಹಮ್ದಾನಿ ಮುಸ್ತಫಿ ೬. ನಜೀರ್‌ ಅಕ್ಬರ್‌ ಆಬಾದಿ 





೧೮ ಉರ್ದುವಿನ ಕಥೆ ಉರ್ದುವಿನ ಕಥೆ ೧೯ 





hi ಕೈಗ” 


೭. ಮೋಮಿನ್‌ ಖಾನ್‌ ಮೋಮಿನ್‌ 





. ಶೇಖ್‌ ಇಬ್ರಾಹಿ೦ ಜೌಖ್‌ ೯. ಬಹಾದೂರ್‌ ಶಾಹ್‌ ಜ..ಫರ್‌ 


bo 


೧೩. ಮಿರ್ಜಾಗಾಲಿಬ್‌ 


ಉರ್ದುವಿನ ಕಥೆ 





ಉರ್ದುವಿನ ಕಥೆ 


ಬ 





೧೪. ಮೀರ್‌ ಅನೀಸ್‌ 


ಕಸ 


ಉರ್ದುವಿನ ಕಥೆ 





೧೫. ಸರ್‌ ಸಯಗಯದ್‌ ಅಹಮದ್‌ ಖಾಂ 


ಉರ್ದುವಿನ ಕಥೆ 


೧, 


೨೩ 








ಅಮೀರ್‌ ಮಿನಾಯಿ 


೧೮. 





ಡು 


"ಹಾ 


ಟ್ಟ ಗಟ್ಟ ಛ 
TERM 4 ky 
I 

«ನ್‌ 


ಶಾದ್‌ ಅಜೀಮ್‌' ಆಬಾದಿ 





\ 
wd 
pS 


al ಟ್‌ 


೨೪ ಉರ್ದುವಿನ ಕಥೆ ಉರ್ದುವಿನ ಕಥೆ ೨೫ 


೨೧. ಮೊಹಮ್ಮದ್‌ ಹುಸೆನ್‌ ಅಜಾದ್‌ 
೧೯. ಅಲ್ತಾಫ್‌ ಹುಸೇನ್‌ ಹಾಲಿ 





೨೦. ಶಿಬ್ಲಿನಮಾನಿ ೨೨. ನಜೀರ್‌ ಅಹಮದ್‌ 





೨೬ ಉರ್ದುವಿನ ಕಥೆ ಉರ್ದುವಿನ ಕಥೆ ಯ 


೨೬. ಶತನ್‌ನಾಥ ಸರ್‌ಶಾರ್‌ 





ಲ್ಲಿ ಅಬ್ದುಲ್‌ ಹಲೀಮ ಶರರ್‌ 





೨೪. ಪಂಡಿತ್‌ ಬ್ರಿಜ್‌ ನಾರಾಯಣ ೨೫. ಇಸ್ಮಾಯಿಲ್‌ ಮೀರಠಿ 
ಚಕಬಸ್ತ 





೨೦ 


ಉರ್ದುವಿನ ಕಥೆ ಚ್‌ 


ಬ 





“a | 


೨೮. ಮಿರಜಾ ಮಹಮದ್‌ 
ಹಾದೀ ರುಸುವಾ 


ಚಿ 
ತೆ 
3 


Wh 


“RS 


ಕ 9, $e 
RN 
EE ia 


ಹ 


ತ್ತ 


a 


೨೯. ಆಗಾ ಹಶರ್‌ ಕಾಶ್ಮೀರೀ 


೩೦ ಉರ್ದುವಿನ ಕಥೆ 


ಅ. ದಿಲ್ಲಿಯ ಶಾಯರಿ 


ದಕ್ಷಿಣ ಭಾರತದ ರಾಜ್ಯಗಳು ಮೊಫಲ ಸಾಮ್ರಾಜ್ಯದ ಒಂದು ಭಾಗವಾದ 
ಸಮಯದಲ್ಲೂ, ಅಲ್ಲಿ ಕಾವ್ಯಕೃಷಿ ಮಾಡುತ್ತಿದ್ದವರೆಲ್ಲ ಅಲ್ಲೇ ಉಳಿದು ಕಾವ್ಯಕೃಷಿಯನ್ನು 
ಮುಂದುವರಿಸಿದರು. ಅವರು ಕಾವ್ಯ ದೀಪದ ಜ್ಯೋತಿ ನಂದಿಹೋಗಲು ಬಿಡಲಿಲ್ಲ. ಅದರಿಂದ 
ಕಾವ್ಯವು ಕೇವಲ ರಾಜರು ಹಾಗು ಅವರ ಆಸ್ಥಾನಗಳ ಕೃಪಾಪೋಷಣೆಯಿಂದ ಮಾತ್ರ 
ಬೆಳಕು ಕಾಣಬೇಕಾಗಿರಲಿಲ್ಲ. ಅದನ್ನು ಸಾಮಾನ್ಯ ಜನರೂ ಜೀವಂತವಾಗಿಡಲು ಸಾಧ್ಯ 
ಎ೦ಬುದು ಅರ್ಥವಾಗುತ್ತದೆ. ಮೊಘಲ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಉತ್ತರ ಮತ್ತು ದಕ್ಷಿಣ 
ಹಿ೦ದುಸ್ಥಾನಗಳು ಒಂದಾದಾಗ, ಉಂಟಾದ ಪರಸ್ಪರ ಪ್ರಭಾವದಲ್ಲಿ ನಡೆದುಬರುತ್ತಿದ್ದ ಕಾವ್ಯ 
ಕೃಷಿಯು ಕುಂಠಿತವಾಗಲಿಲ್ಲ. ಉತ್ತರ ಭಾರತದಲ್ಲಾದರೋ ಸಾಮಾನ್ಕರ ಆಡುಭಾಷೆ ಉರ್ದು 
ಆಗಿದ್ದರೂ ಕಾವ್ಯರಚನೆ ಉರ್ದು ಭಾಷೆಯಲ್ಲಿ ಹೆಚ್ಚಾಗಿರಲಿಲ್ಲ. ಆದರೆ ದಕ್ಷಿಣ ಹಿಂದೂಸ್ಥಾನದ 
ಉರ್ದು ಕಾವ್ಯಗಳನ್ನು ಓದಿದ ಉತ್ತರ ಭಾರತದವರು ಫಾರ್ಸಿ ಭಾಷೆಯನ್ನು ಬಿಟ್ಟು ಉರ್ದು 
ಭಾಷೆಯಲ್ಲಿ ವಿಶೇಷವಾಗಿ ಬರೆಯುವದನ್ನು ಆರಂಭಿಸಿದರು. ಆದೇರೀತಿ ಈ ಕಡೆ ದಕ್ಷಿಣ 
ಹಿಂದೂಸ್ಥಾನದ ಕವಿಗಳಿಗೆ ಉತ್ತರದ ಉರ್ದು ಭಾಷೆಯ ಪ್ರಯೋಜನವೂ ದೊರೆಯಿತು. 

ಔರಂಗಜೇಬನ ಅಂತಿಮ ಕಾಲದಲ್ಲಿ ದಕ್ಷಿಣದ ಕವಿಯಾದ “ವಲಿ”ಯ ಹಸರು 
ಅತ್ಯಂತ ಮಹತ್ವದ್ದಾಗಿದೆ. ಅವರನ್ನು ಉರ್ದು ಶಾಯರಿಯ “ಬಾವಾಆದಮ್‌” ಅಂದರೆ 
ಉರ್ದು ಶಾಯರಿಯ ಪಿತಾಮಹ ಎಂದು ಗುರುತಿಸಲಾಗಿದೆ. ಏಕೆಂದರೆ “ವಲಿ”ಯವರನ್ನು 
ಈವರೆಗಿನ ಕವಿಗಳಲ್ಲಿ ಎಲ್ಲರಿಗಿಂತ ದೊಡ್ಡ ಕವಿ ಎ೦ದು ಒಪ್ಪಿಕೊಳ್ಳಲಾಗಿದೆ. ವಲಿ ಸೂಫಿಸಂತ 
ಸ್ವಭಾವದವರಾಗಿದ್ದು, ಧರ್ಮಭೀರು ಆಗಿದ್ದರು. ಇವರ ಸ್ಪಸ್ಥಳ ಗುಜರಾತಿನ ಅಹಮದಾಬಾದ. 
ಆದರ ಇವರು ಒಂದು ಸಲ ಔರಂಗಾಬಾದ್‌ನಲ್ಲಿದ್ದರೆ' ಮತ್ತೊಂದು ಸಲ 
ಬರ್ಹಾನ್‌ಪುರದಲ್ಲಿರುತ್ತಿದ್ದರು. ಮತ್ತೊಂದು ಸಲ ಸೂರತನಲ್ಲಿದ್ದರೆ ಇನ್ನೊಂದು ಸಲ 
ದಿಲ್ಲಿಯಲ್ಲಿರುತ್ತಿದ್ದರು. ಇವರ ಈ ಪ್ರವಾಸದಿ೦ದಾಗಿ ಉರ್ದುಭಾಷೆಯ ಪ್ರಕಾಶವು ಎಲ್ಲೆಡೆ 
ಪಸರಿಸತೊಡಗಿತು. ಆದರೆ ವಲಿ ಅವರ ಉರ್ದು ಭಾಷೆಯು ಗುಜರಾತ್‌ ಮತ್ತು ದಕ್ಷಿಣದಲ್ಲಿ 
ಬಳಕಯಲ್ಲಿದ್ದ ಉರ್ದು ಭಾಷೆಯ ಸೊಗಡಿನದಾಗಿತ್ತು. ಮುಂದೆ ನಿಧಾನವಾಗಿ ಅವರ 
ಭಾಷೆಯಲ್ಲಿ ಸರಳತೆಯ ಸೊಗಸು ಹಾಗೂ ಲಾಲಿತ್ಯವು ಬರತೊಡಗಿತು. ಇವರು ಅದೇ 
ಪ್ರವಾಹದಲ್ಲಿ ಉರ್ದು ಕಾವ್ಯದ ಇತರ ಪ್ರಕಾರಗಳಾದ ಮಸ್ನವಿ, ರುಬಾಯಿ ಹಾಗೂ ಇನ್ನಿತರ 
ಪ್ರಕಾರಗಳಲ್ಲಿಯೂ ಕವಿತೆಗಳನ್ನು ರಚಿಸಿದ್ದಾರೆ. ಆದರೆ ವಲಿಯವರ ಕಾವ್ಯ ಪ್ರತಿಭೆಯ 


ಉರ್ದುವಿನ ಕಥೆ ೩೧ 


ಚಮತ್ಕಾರವು ಗರುಲ್‌ಗಳಲ್ಲಿ ವಿಶೇಷವಾಗಿ ಅರಳಿರುವುದು ಕಂಡುಬರುತ್ತದೆ. ಅವರ ಬಹಳಷ್ಟು 
ಶೇರಗಳು ನೇರ ಹಾಗೂ ಸರಳವಾಗಿದ್ದು ಅವು ಇಂದಿನ ರಚನೆಗಳಂತೆಯೇ ಎಂದು 
ಭಾಸವಾಗುತ್ತವೆ. ವಲಿಯವರು ದಿಲ್ಲಿಗೆ ಬಂದಾಗ ಅವರಿಂದ ಸ್ಪೂರ್ತಿ ಪಡೆದ ಅನೇಕರು 
ಉರ್ದು ಭಾಷೆಯಲ್ಲಿ ಕಾವ್ಯ ರಚಿಸಲು ಪ್ರಾರಂಭಿಸಿದರು. ಆಗ ವಿಶೇಷವಾಗಿ ಅಲ್ಲಲ್ಲಿ 
ನಡೆಯುತ್ತಿದ್ದ ಕವಿಗೋಷ್ಠಿಗಳು ಕವಿಕಾವ್ಯ ಕುರಿತು ಚರ್ಚೆಗೂ ಆಸ್ಪದವಾಯಿತು. ವಲಿ ಇವರ 
ಕವನ ಸಂಕಲನಗಳು ಹಲವಾರು ಮುದ್ರಣ ಕಂಡಿವೆ. 

ವಲಿ ಇವರ ಅನಂತರ ದಕ್ಷಿಣದಲ್ಲಿ ಖಾಜಿ ಮಹಮೂದ ಬಹರೀ, ಸಿರಾಜ್‌, ಉಜಲತ್‌, 
ವಲಿ ವೆಲ್ಲೂರಿ ಮತ್ತು ಇನ್ನಿತರ ಉರ್ದು ಕವಿಗಳು ಜನ್ಮ ತಾಳಿದರು. ಈ ಕವಿಗಳು ಕಾವ್ಯದ 
ಇನ್ನಿತರ ಪ್ರಕಾರಗಳಾದ ಘಜಲ್‌, ಮರ್ಸಿಯಾ, ಮಸ್ನವೀ ಇತ್ಯಾದಿಗಳಲ್ಲಿ ಕಾವ್ಯರಚನೆ 
ಮಾಡತೊಡಗಿದರು. ಈ ವಾತಾವರಣದಲ್ಲಿ ನಿಧಾನವಾಗಿ ಉರ್ದು ಭಾಷೆಗೆ ದಿಲ್ಲಿಯಲ್ಲಿ 
ಮಹತ್ತ್ವ ದೊರೆಯತೊಡಗಿತು. ದಕ್ಷಿಣದಲ್ಲಿಯೂ ಬಿಜಾಪೂರ, ಔರಂಗಾಬಾದ್‌, 
ಹೃದರಾಬಾದ್‌ಗಳಲ್ಲಿ ಅಲ್ಲದೆ ಅರ್ಕಾಟ್‌, ಮದ್ರಾಸ್‌, ಮೈಸೂರ್‌, ವೆಲ್ಲೂರುಗಳಲ್ಲಿಯೂ 
ಉರ್ದು ಭಾಷೆಯ ಬಗ್ಗೆ ಆಸಕ್ತಿಯು ಬೆಳೆಯತೊಡಗಿತು. ಹಾಗಾಗಿ ಅಲ್ಲಿಯೂ ಎಲ್ಲಲ್ಲಿಯೂ 
ಪದ್ಯ ಮತ್ತು ಗದ್ಯಗಳಲ್ಲಿ ಸಾಹಿತ್ಯ ರಚನೆಯಾಗತೊಡಗಿತು. ಅದೇ ಸಂದರ್ಭದಲ್ಲಿ ಎಂದರೆ 
ಹದಿನೇಳನೆಯ ಶತಮಾನದ ಕೊನೆಯಲ್ಲಿ ಹಾಗು ಹದಿನೆಂಟನೆಯ ಶತಮಾನದ ಆರಂಭದಲ್ಲಿ 
ದಿಲ್ಲಿಯ ಸಮೀಪವಿರುವ ಪಾನಿಪಶ್‌ನಲ್ಲಿ ಅಫ್ಟಲ್‌ ಮತ್ತು ದಿಲ್ಲಿಯಲ್ಲಿ ಜಾಫರ್‌ಜಟ್ಟೀ ಅವರು 
ರಚಿಸಿರುವ ಕವನ ಸಂಕಲನಗಳು ದೊರೆಯುತ್ತವೆ. 

ದಿಲ್ಲಿಯಲ್ಲಿ ಉರ್ದು ಕಾವ್ಯ ಮತ್ತು ಸಾಂಸ್ಥೃತಿಕ ಪ್ರಭಾವ ಜನತೆಯ ಮೇಲೆ ಹರಡಿದಾಗ, 
ಫಾರ್ಸಿ ಭಾಷೆಯಲ್ಲಿ ಕಾವ್ಯ ರಜಿಸುತ್ತಿದ್ದವರು ಕೂಡ ಉರ್ದು ಭಾಷೆಯಲ್ಲಿ ಒಂದೆರಡು 
ಕವನಗಳನ್ನು ಅಲ್ಲಿಯ ಕಾವ್ಯರಸಿಕರು ರಚಿಸಿ ಹೇಳತೊಡಗಿದರು. ಇಂತಹವರಲ್ಲಿ ಅಬ್ದುಲ್‌ 
ಖಾದರ್‌ ಬೈದಲ್‌, ಖಾನೆ ಆರಜೂ, ಫಿತ್ರತ್‌, ಮೋಸ್ತಿ ಇತ್ಯಾದಿ ಕವಿಗಳನ್ನು ಹೆಸರಿಸಬಹುದು. 
ಹದಿನೆಂಟನೆಯ ಶತಮಾನದ ಕಾಲು ಭಾಗ ಕೂಡ ಗತಿಸಿರಲಿಲ್ಲ ಆಗ ಉರ್ದು ಭಾಷೆಯಲ್ಲಿ 
ಅನೇಕ ಕವಿಗಳ ಹೆಸರು ಪ್ರಸಿದ್ದಿಗೆ ಬರತೊಡಗಿತು. ಫಾಯಿಜ್‌, ಹಾತಿಮ್‌, ಆಬರೂ, 
ಏಕ್‌ರಂಗ, ನಾಜಿ, ಅಂಜಾಮ್‌ನಂತಹ ಪ್ರಸಿದ್ಧ ಹಾಗೂ ಮಹತ್ತ್ವಪೂರ್ಣ ಕವಿಗಳು ಇದೇ 
ಕಾಲದಲ್ಲಿ ಪ್ರಸ್ತುತರೆನಿಸಿದವರು. ಈಗಲೂ ಇಂತಹ ಅನೇಕ ಕವಿಗಳ ಕವನಸಂಕಲನಗಳು 
ಲಭ್ಯವಿವೆ. ಈ ಕವಿಗಳೆಲ್ಲ ವಿಶೇಷವಾಗಿ ಗರುಲ್‌ಗಳನ್ನು ರಚನೆಮಾಡುತ್ತಿದ್ದು ಆಗಾಗ ಸಣ್ಣ 
ಕವಿತೆಗಳನ್ನು ಬರೆಯುತ್ತಿದ್ದರು. ಈ ಕವಿಗಳಲ್ಲಿ ಕೆಲವರ ಭಾಷಾ ಶೈಲಿ ಸರಳ ಹಾಗೂ 
ಶುದ್ದವಾಗಿತ್ತು. ಕೆಲವರು ನೇರವಾಗಿ ಅರ್ಥ ಬರುವಂತೆ ಬರೆದರೆ, ಮತ್ತೆ ಕಲವರು ಎರಡೆರಡು 
ಅರ್ಥಗಳು ಬರುವಂತೆ (ಕ್ಲೇಷೆಯಲ್ಲಿ) ಧರೂಪದ ಕವನಗಳನ್ನು ರಚಿಸಲು ಇಷ್ಟಪಡುತ್ತಿದ್ದರು. 
ಈ ಮೊದಲು ದಿಲ್ಲಿಯಲ್ಲಿ ಕೆಲವು ಕಾಲ ಕಾವ್ಯವನ್ನು ಬ್ರಜ್‌ಭಾಷೆಯಲ್ಲಿ ಬರೆಯುವ 
ಭರಾಟೆಯಲ್ಲಿ ಕವಿಗಳು ನಿರತರಾಗಿದ್ದರು. ಫಾರ್ಸಿ ಭಾಷೆಗೂ ಇದೇ ರೀತಿಯ 


೩೨ ಉರ್ದುವಿನ ಕಥೆ 


ವಾತಾವರಣವಿತ್ತು. ಅಂತೆಯೇ ಉರ್ದು ಭಾಷೆಯ ಕವಿಗಳೂ ಇದೇ ರೀತಿಯಲ್ಲಿ ಉರ್ದು 
ಸಾಹಿತ್ಯವನ್ನು ರಚನೆಮಾಡತೊಡಗಿದರು. ಈ ಕವಿಗಳ ವಿಚಾರಗಳು ಸೂಫಿ ಧರ್ಮ ತತ್ವಗಳ 
ನಿರೂಪಣೆ ಇಲ್ಲವೇ ಪ್ರೇಮಿಗಳ ಮನೋಭಿವ್ಯಕ್ತಿಗೆ ಸಂಬ೦ಧಿತವಾಗಿದ್ದುವು. ಇವರು ಆಸ್ಥಾನ 
ಕವಿಗಳಾಗಿರಲಿಲ್ಲ. ಆದ್ದರಿಂದ ಖಸೀದಾ, ಮಸ್ಸವಿ, ಮರ್ಸಿಯಾ ಪ್ರಕಾರದ ಕವಿತೆಗಳು 
ಲಭ್ಯವಾಗಿರುವುದು ಕಡಮೆ. “ಖಸೀದಾ” ಎಂದರೆ ಜೀವ೦ತವಿದ್ದ ಅರಸರನ್ನು ಪ್ರಶಂಸಿಸಿ 
ಬರೆವ ಸುದೀರ್ಫ ಕವಿತೆಯ ಪಕಾರ, "ಮಸ್ಥವಿ' ಎಂದರೆ ಜೀವಂತವಿದ್ದ ಅರಸರನ್ನು ಪ್ರಶಂಸಿಸಿ 
ಬರೆದ ಸಣ್ಣ ಕವಿತೆಯ ಪ್ರಕಾರ, “ಮರ್ಸಿಯಾ' ಎಂದರೆ ಮರಣ ಹೊಂದಿದ ಅರಸರ 
ಗುಣಗಾನ ಮಾಡುವ ಕವಿತೆಯ ಪ್ರಕಾರ. ಆದರೆ ಗರುಲ್‌ಗಳಿಗೆ ಹೆಚ್ಚಿನ ಮಹತ್ತ್ವ 
ನೀಡಲಾಗಿತ್ತು. ಒಟ್ಟಾರೆ ಈ ಅವಧಿಯು ಉರ್ದು ಕಾವ್ಯದ ಅಡಿಪಾಯ ಹಾಕುವ ಕಾಲವಾಗಿತ್ತು 
ಆ ಮೇಲೆ ಅಲ್ಲಿ ಕಟ್ಟಡ ಕಟ್ಟುವ ಕಾರ್ಯವು ಮುಂದಿನ ಪೀಳಿಗೆಯ ಕವಿಗಳದ್ದಾಗಿತ್ತು ಎಂದು 
ವಿಶ್ಲೇಷಿಸಬಹುದು. 
ದಿಲ್ಲಿಯ ಸುತ್ತಮುತ್ತಲಿನ ಪದೇಶಗಳಲ್ಲಿ ಉರ್ದು ಭಾಷೆಯು ನೂರಾರು ವರ್ಷಗಳಿಂದ 
ಬಳಕೆಯಲ್ಲಿತ್ತು ಎ೦ಬುದು ನಿಮಗೆ ನೆನಪಿರಬಹುದು. ಜನರು ಯಾವಾಗ ಉರ್ದು 
ಶಾಯರಿಯಿಂದ ಪ್ರಭಾವಿತರಾದರೋ ಆಗ ಅವರಿಗೆ ಉತ್ತಮವಾದ ಶುದ್ದ ಭಾಷೆಯೊಂದು 
ದೂರೆತು, ಅದರಿಂದಾಗಿ ಅನೇಕ ಕವಿಗಳು ಉರ್ದು ಭಾಷೆಯನ್ನು ಇನ್ನೂ 
ಅಭಿವೃದ್ಧಿಗೊಳಿಸುವತ್ತ ಫಲಪ್ರದರಾದರು. ಅವರಲ್ಲಿ ಪ್ರಮುಖರಾದವರು ಮಜಹರ್‌ 
ಜಾನ್‌ಜಾನಾ ಮತ್ತು ಹಾತಿಮ್‌ ಎಂಬುವರು. ಇವರಿಂದಾಗಿ ಶಿಷ್ಟ ಹಾಗೂ ಶುದ್ಧಭಾಷೆಯನ್ನು 
ಉಪಯೋಗಿಸುವುದು ಕವಿಗಳಿಗೆ ಆರಂಭದಿಂದಲೇ ಅವಶ್ಯವಾಯಿತು. ಆದರೆ ಉರ್ದು 
ಕವಿಗಳ ಮೇಲೆ ಪ್ರಾರಂಭದಿ೦ದಲೇ ಫಾರ್ಸಿ ಮತ್ತು ಆಯಾ ಪ್ರಾದೇಶಿಕ ಭಾಷೆಯ 
ಪ್ರಭಾವವಾಗಿತ್ತು ಎಂಬುದ೦ತೂ ಸತ್ಯವಾದ ವಿಷಯ. ಆದರೆ ಕ್ರಮೇಣ ಆ ಭಾಷೆಗಳ 
ಪ್ರಭಾವವು ಕಡಮೆಯಾಗುತ್ತ ಹೋಯಿತು. ಫಾರ್ಸಿ ಸರಕಾರೀ ಭಾಷೆಯಾಗಿತ್ತು. ಇದರ 
ಪ್ರಭಾವ ಹೆಚ್ಚುತ್ತ ಹೋಯಿತು, ಆದರೂ ಉರ್ದು ಭಾಷೆಗೆ ತನ್ನದೇ ಆದ ಒಂದು ಸ್ವತಂತ್ರ 
ಸ್ಥಾನ ಉಳಿಯಿತು. 
| ದಿಲ್ಲಿಯಲ್ಲಿ ಆಗ ಮೊಘಲ್‌ ಸಾಮ್ರಾಜ್ಯದ ದೀಪವು ಕ್ಷೀಣಿಸುತ್ತಿರುವ ಕಾಲವಾಗಿತ್ತು. 
ಏಕಂದರೆ ರಾಜರು ಬಲಹೀನರಾಗಿದ್ದರು; ಹೀಗಾಗಿ ಒಬ್ಬರಾದ ಮೇಲೆ ಒಬ್ಬರನ್ನು ಸಿ೦ಹಾಸಿನದ 
ಮೇಲೆ ಕುಳ್ಳಿರಿಸಲಾಗುತ್ತಿತ್ತು. ಅಶಾಂತಿಯ ವಾತಾವರಣವಿತ್ತು. ಇಂತಹ ವಾತಾವರಣದಲ್ಲಿಯೇ 
ನಾದಿರಶಾಹನು ದಾಳಿ ಮಾಡಿದನು. ಆಗ ಜನರಲ್ಲಿ ಅಲ್ಪಸ್ತಲ್ಪ ಇರುವ ಧೈರ್ಯವೂ ಹಾರಿ 
ಹೋಯಿತು. ಮರಾಠಿ, ರೋಜಿಲಿ, ಜಾಠ್‌ ಮತ್ತು ಸಿಖ್ಲರ ಪ್ರಭಾವ ಹೆಚ್ಚತೊಡಗಿತು. 
ದೂರ ದೂರದಲ್ಲಿದ್ದ ಗೌವರ್ನರ್‌ ಮತ್ತು ಇತರ ಮುಖಂಡರು ಸ್ಪತಂತ್ರರಾದರು. ದಖ್ದನ್‌, 
ಬಂಗಾಲ ಮತ್ತು ಅವಧದ ಪ್ರದೇಶಗಳು ಸ್ಪತ೦ತ್ರ ರಾಜ್ಯಗಳಾದುವು. ಈ ರೀತಿಯ 
ಬದಲಾವಣೆಗಳಾದಾಗ ಜನರ ವಿಚಾರಗಳಲ್ಲಿ ಉತ್ಸಾಹ ಅಥವಾ ನಾವೀನ್ಯತೆಗಳು ಇರಲಿಲ್ಲ. 


ಉರ್ದುವಿನ ಕಥೆ ೩೩ 


ಆದ್ದರಿ೦ದ, ವಿನಾಶ ಮತ್ತು ದುಃಖದ ಪ್ರಭಾವ ಹಚ್ಚುತ್ತಿರುವದು ಕಂಡುಬಂದಿತು. ಇ೦ತಹ 
ವಾತಾವರಣದಲ್ಲಿ ಯಾವುದೇ ಭಾಷೆಯ ಸಾಹಿತ್ಯವು ನೆಮ್ಮದಿಯಿಂದ ಸಿದ್ಧವಾಗುವುದಿಲ್ಲ. 
ಆಗಿನ್ನೂ ಉರ್ದು ಭಾಷೆಗೆ ಹೆಚ್ಚಿನ ಬಲ ಸಂವರ್ಧನೆಯಾಗಿರಲಿಲ್ಲ. ಅದಕ್ಕಾಗಿ ಭೂಮಿಯನ್ನು 
ಹದಗೊಳಿಸಬೇಕಾಗಿತ್ತು. ಇದರಿಂದಾಗಿ ಈ ಕಾಲವನ್ನು ಉರ್ದು ಭಾಷೆಯ ಸಾಂಸ್ಚತಿಕ 
ಪ್ರಗತಿಯ ಇತಿಹಾಸದಲ್ಲಿ, “ದೆಹಲಿ ಮಾರ್ಗದ ಪ್ರಥಮ ಕಾಲಘಟ್ಟ” ಎನ್ನಲಾಗುತ್ತದೆ. ಈ 
ಅವಧಿಯಲ್ಲಿ ಬಹುಶಃ ಕ್ರಿ.ಶ. 1757ರ ವರೆಗಿನ ಕವಿಗಳನ್ನು ಈ ಕಾಲಕ್ಕೇ ಸೇರಿಸಲಾಗಿದೆ. 
ಇದರ ಅನಂತರ ಸುಮಾರು ನೂರು ವರ್ಷಗಳವರೆಗೆ ಉರ್ದು ಕಾವ್ಯವು ಇದೇ ಮಾರ್ಗದಲ್ಲಿ 
ನಡೆಯಿತು. ಇದನ್ನು ಉರ್ದು ಶಾಯರಿಯ ಸ್ಪರ್ಣಯುಗ ಎನ್ನಬಹುದು. ಏಕಂದರೆ, 
ನಿರಾಶೆ ಮತ್ತು ಸಂಕಷ್ಟಗಳ ಮಧ್ಯದಲ್ಲಿಯೂ ಉರ್ದು ಕಾವ್ಯವು ತನ್ನನವರಸಭರಿತ ಕಾವ್ಯದಿಂದ 
ಸಂಪದಗೊಂಡಿತು. 


೩೪ ಉರ್ದುವಿನ ಕಥೆ 


೫. ಅಭಿವೃದ್ದಿಯ ಕಾಲ 
೦ 


ದಿಲ್ಲಿಯಲ್ಲಿ ಶಾಯರಿಯ ಕಾಲ ಪ್ರಾರಂಭವಾದಾಗ ಆ ಬುನಾದಿಯ ಮೇಲೆ ಇಷ್ಟು 
ವೇಗವಾಗಿ ಉರ್ದು ಭಾಷೆಗೆ ಭವ್ಯವಾದ ಕಟ್ಟಡದ ನಿರ್ಮಾಣ ಆಗುತ್ತದೆಂಬ ಮಾತು ಕಲ್ಪನೆಗೂ 
ದೂರವಾದದ್ದೇ. ಏಕೆಂದರೆ ಆಗ ಜನರ ಮೇಲೆ ಫಾರಸೀ ಭಾಷೆಯ ಪ್ರಭಾವವು ಎಷ್ಟಿತ್ತೆಂದರೆ, 
ಪತಿ ಓದು- ಬರಹ ಕಲಿತ ವ್ಯಕ್ತಿಯು ಫಾರಸೀ ಭಾಷೆಯನ್ನು ತನ್ನ ಹೃದಯಕ್ಕೆ ಸಮೀಪವಾದ 
ಭಾಷೆ ಎಂದೇ ಒಪ್ಪಿಕೊಂಡಿದ್ದನು. ಎರಡನೆಯದಾಗಿ, ಪ್ರಾದೇಶಿಕ ಭಾಷಗಳಲ್ಲಿ ಉತ್ಸಷ್ಟ 
ಸಾಹಿತ್ಯದ ಸೃಷ್ಟಿಯಾಗುವಷ್ಟು ಸಾಮರ್ಥ್ಯವಿರಲಿಲ್ಲ. ಆದರೆ, ಹಾತಿಮ್‌, ಮಜಹರ್‌, ಆಬರೂ, 
ಫಾಯಿಜ್‌ ಇತ್ಯಾದಿ ಕವಿಗಳ ಸಂಪ್ರದಾಯವು ಸಹಜವಾಗಿ ಮಾತು ಮಾತಿನಲ್ಲಿಯೇ ಆಳವಾಗಿ 
ತನ್ನ ಬೇರನ್ನು ಹಿಡಿದುಕೊ೦ಡು ಬಲವಾಯಿತು. ಒಟ್ಟಾರೆ ದಕ್ಷಿಣ ಭಾರತದ ಶಾಯರಿಯ 
ಕಾಲವನ್ನೂ ಸೇರಿಸಿಕೊ೦ಡರೆ ಉರ್ದು ಸಾಹಿತ್ಯದ ವಯೋಮಾನವು ಮೂರೂವರೆ ನೂರು 
ವರ್ಷದ ಹತ್ತಿರಕ್ಕೆ ತಲುಪುತ್ತದೆ. ಆದರೆ, ದಿಲ್ಲಿಯನ್ನು ಬಿಟ್ಟು ಇತರ ಕವಿಗಳಿಗೆ ಪರಿಚಿತರಾದ 
ಉತ್ತರ ಭಾರತ ಅಥವಾ ದಿಲ್ಲಿಯ ಸಾಹಿತಿಗಳು ಅತಿ ಕಡಮೆ ಸಂಖ್ಯೆಯಲ್ಲಿದ್ದಾರೆ. ಈ ಕಾಲದ 
ಉರ್ದು ಸಾಹಿತ್ಯದ ಬೆಳವಣಿಗೆಯ ಮೇಲೆ ಯಾವ ರೀತಿಯಿಂದಾದರೂ ದೃಷ್ಟಿ ಹಾಯಿಸಿದಾಗ, 
ಉರ್ದು ಕಾವ್ಯದ ಬೆಳವಣಿಗೆಯು ಶೀಘ್ರವಾಗಿ ಕಮಿಸಿರುವುದು ಕ೦ಡು ಬರುತ್ತದೆ. 

ತ್ರಿ.ಶ. 1750ರ ಅನಂತರದ ಹಿರಿಯ ಕವಿಗಳಲ್ಲಿ ಖಾಜಾ ಮೀರ್‌ ದರ್ದ್‌, ಮೀರ 
ತಖೀ ಮೀರ, ಮೀರ್‌ ಮೊಹ್ಮಮದ ಸೂಜ, ಮಿರಜಾ ಮಹಮದ್‌ ರಫಿ ಸೌದಾ, ಅಬ್ದುಲ್‌ 
ಹಯೀ ತಾಬಾಂ, ಖಯಾಮುದ್ದೀನ್‌ ಖಾಯಮ್‌ ಚಾಂದಪೂರಿ ಮತ್ತು ಇನಾಮುಲ್ಲಾ 
ತಖೀನ್‌ ಇವರ ಹೆಸರುಗಳು ಮುಂಚೂಣಿಯಲ್ಲಿ ದೊರೆಯುತ್ತವೆ. ಇವರೆಲ್ಲ ಪಮುಖ 
ಕವಿಗಳಾಗಿದ್ದುದಲ್ಲದೆ ಸಾಹಿತ್ಯ ಇತಿಹಾಸದಲ್ಲಿ ಇವರು ಉನ್ನತ ಸ್ಥಾನ ಪಡದಿದ್ದಾರೆ. ಆದರೆ, 
ದರ್ದ್‌ ಸೌದಾ ಮತ್ತು ಮೀರ್‌ ಇವರು ತಮ್ಮದೇ ಆದ ಗರಿಮೆ ಇಟ್ಟುಕೊಂಡಿದ್ದಾರೆ. ಮೀರ್‌ 
ಸರಳವಾಗಿ ಯಾರನ್ನು ಪ್ರಶಂಸಿಸುತ್ತಿರಲಿಲ್ಲ. ಹಿರಿಯ ಕವಿ ಎಂದು ಇವರಿಂದ 
ಪ್ರಶಂಸಿಸಿಕೊಳ್ಳುವದು ಅದೊಂದು ದೊಡ್ಡ ಮಾತಾಗಿತ್ತು. ಒಮ್ಮೆ ಇವರನ್ನು ಒಬ್ಬ ವ್ಯಕ್ತಿಯು, 
“ದಿಲ್ಲಿಯಲ್ಲಿ ಎಷ್ಟು ಶಾಯರ್‌ ಇದ್ದಾರೆ” ಎಂದು ಕೇಳಿದಾಗ ಅವರು ಆಲೋಚಿಸಿ 
“ಎರಡೂವರೆ” ಎಂದು ಉತ್ತರಿಸಿದ್ದರು. ಎರಡೂವರೆಯ ಅರ್ಥವೇನೆಂದು ಕೇಳಿದಾಗ 
“ಒ೦ದು ನಾನು, ಒ೦ದು ಸೌದಾ ಎರಡಾಯಿತು ಮತ್ತು ಅರ್ಧ ಖಾಜಾ ಮೀರ್‌ ದರ್ದ್‌ 
ಒಟ್ಟು ಎರಡೂವರೆ” ಎಂದು ಹೇಳಿದರು. ಆ ವ್ಯಕ್ತಿ ಮತ್ತೆ ಕೇಳಿದ “ಸೂಜ್‌ ಅವರ ಬಗ್ಗೆ 


ಉರ್ದುವಿನ ಕಥೆ ೩೫ 


ನಿಮ್ಮ ಅಭಿಪ್ರಾಯವೇನು?” ಎಂದಾಗ “ಸೂಜ್‌ ಕೂಡಾ ಶಾಯರ್‌ ಆಗಿದ್ದಾರಯೇ? 
ಸರಿ, ಕಾಲು ಭಾಗ ಅವರೂ ಇರಲಿ, ಎರಡೂವರೆ ಇಲ್ಲದಿದ್ದರೆ ಎರಡೂ ಮುಕ್ಕಾಲು” 
ಎ೦ದಿದ್ದರಂತೆ. 

ಬಹುಶಃ ಈ ಮಾತು ಸತ್ಯವಿರಲಿಕ್ಕಿಲ್ಲ ಆದರೆ, ಇದರಿಂದ ಈ ಕವಿಗಳಿಗೆ ಎಷ್ಟು 
ಮನ್ನಣೆ ದೊರೆತಿತೋ ಅಷ್ಟು ಇತರ ಕವಿಗಳಿಗೆ ದೊರೆತಿಲ್ಲ ಎಂಬುದಂತೂ ಖಚಿತ. 

ಖ್ಹಾಜಾ ಮೀರ್‌ ದರ್ದ್‌, ಸೂಫಿ ಮನೆತನಕ್ಕೆ ಸಂಬಂಧಪಟ್ಟವರಾಗಿದ್ದರು. ಇವರ 
ತಂದೆ ಖಾಜಾ ಮೊಹಮ್ಮದ್‌ ನಾಸಿರ್‌ ಅಂದಲೀಬ್‌ ಕೂಡ ಫಾರ್ಸಿ ಕವಿಯಾಗಿದ್ದರು. ಇವರ 
ಸಹೋದರ ಖ್ರಾಜಾಮೀರ್‌ಅಸರ್‌ ಉರ್ದು ಭಾಷೆಯ ಉತ್ತಮ ಕವಿಗಳಲ್ಲೊಬ್ಬರು ಎಂದು 
ಗಣಿಸಲಾಗುತ್ತಿತ್ತು. ಅವರು ಕವಿಗೋಷ್ಠಿ (ಮುಷಾಯರಾ) ಗಳನ್ನು ಏರ್ಪಡಿಸುತ್ತಿದ್ದರು. 
ದರ್ದ ಇವರು ಹಚ್ಚಾಗಿ ಗಜಲ್‌ಗಳನ್ನು ರಚನೆಮಾಡಿದ್ದಾರೆ. ಈ ಗಜಲ್‌ಗಳಲ್ಲಿ ಧಾರ್ಮಿಕ 
ವಿಷಯಗಳ ವ್ಯಾಪ್ತಿಯೇ ಹಚ್ಚು. ಇವರ ಭಾಷೆಯು ಮಧುರ ಮತ್ತು ಸುಂದರವಾಗಿದೆ. 
ಇವರ ಕವನ ಸಂಕಲನಗಳು ಅನೇಕ ಆವೃತ್ತಿಗಳಲ್ಲಿ ಮುದ್ರಿತವಾಗಿವೆ. ಇದರಿಂದ ದರ್ದ್‌ 
ಇವರು ಸತ್ಯನಿಷ್ಠ ಹಾಗೂ ಶ್ರೇಷ್ಠ ಕವಿಯಾಗಿದ್ದರು ಎಂಬುದು ತಿಳಿಯುತ್ತದೆ. ಫಾರಸೀ 
ಭಾಷೆಯಲ್ಲಿ ಶೇರ್‌ (ದ್ವಿಪದಿ) ಗಳನ್ನಲ್ಲದೆ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಕ್ರಿ.ಶ. 
1775ರಲ್ಲಿ ಇವರು ದಿಲ್ಲಿಯಲ್ಲಿ ನಿಧನರಾದರು. ಹಾಗೂ ಅವರ ಸಮಾಧಿಯೂ ಕೂಡ 
ಅಲ್ಲಿಯೇ ಇದೆ. 

ಮಿರಜಾ ಮೊಹಮ್ಮದ್‌ ರಫಿ ಸೌದಾ ಇವರ ತಂದೆ ದಿಲ್ಲಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು. 
ಹಾಗೂ ದಿಲ್ಲಿಯ ಶ್ರೀಮ೦ತರಲ್ಹೊಬ್ಬರಾಗಿದ್ದರು. ಹೀಗಾಗಿ ಸೌದಾ ಇವರು ಉತ್ತಮ ಶಿಕ್ಷಣ 
ಪಡೆದರು ಮತ್ತು ಸಂತುಷ್ನ ಜೀವನ ನಡೆಸಿದರು. ಆಗ ದಿಲ್ಲಿಯ ಪರಿಸ್ಥಿತಿ ಚೆನ್ನಾಗಿಲ್ಲದಿದರೂ 
ಸೌದಾ ಅವರಿಗೆ ಸೌಲಭ್ಯಗಳಿಗೇನೂ ಕೊರತೆ ಇರಲಿಲ್ಲ. ಇವರು ಬಾದಶಾಹರೊಡನೆಯೂ 
ಹಾಗೂ ಶ್ರೀಮಂತರೊಡನೆಯೂ ಸಖ್ಯವನ್ನಿಟ್ಟುಕೊ೦ಡಿದ್ದರು. ಆದರೆ ಆಗ ದಿಲ್ಲಿಯು 
ಅವರಿಗೆ ವಾಸಿಸಲು ಯೋಗ್ಯವಾದ ಸ್ಥಳವಾಗಿರಲಿಲ್ಲವಾದದ್ದರಿಂದ ಇವರೂ ಕೂಡ 
ದೆಹಲಿಯಿಂದ ಹೊರಟು ಫರಖಾಬಾದ್‌ ಮತ್ತು ಟಾಂಡಾದ ನವಾಬರನ್ನು ಸೇರಿಕೊಂಡರು. 
ಅಲ್ಲಿ ಅವರಿಗೆ ಹೆಚ್ಚು ಗೌರವ ದೊರೆಯಿತು. ಆಗ ತಾನೇ ಅವಧ ಪ್ರಾಂತ್ಮದ ಸಾಮ್ರಾಜ್ಯವು 

ಸ್ಥಾಪಿತವಾಗಿತ್ತು. ಆ ಸಾಮ್ರಾಜ್ಯವಾದರೋ ದಿಲ್ಲಿಯ ಒಂದು ಪ್ರಾಂತವೇ ಆಗಿತ್ತು. ಆದರೆ 

ದಿಲಿಯ ಆಳ್ವಿಕೆಯ ಬಚ್ಚ ಇವು ಕೇವಲ ಹೆಸರಿಗೆ ಮಾತ್ರವಾಗಿತ್ತು. ಇದಕ್ಕಿಂತ ಕಲವು 
ದಿನಗಳ ಮೊದಲು ಶುಜಾಉದಾಲಾ ರಾಜನು ಕವಿ ಸೌದಾ ಇವರಿಗೆ ಕರೆಕಳುಹಿದ್ದನು. ಆದರೆ 
ಅವರು ಅಲ್ಲಿಗೆ ಹೋಗಿರಲಿಲ್ಲ ಅನಂತರ ಅನಿವಾರ್ಯವಾಗಿ ಲಖನೌದ ಕಡೆಗೆ 
ಹೋಗಬೇಕಾಯಿತು. ಆದರೆ, ಆಗ ಶುಜಾಉದೌಲಾನ ದೇಹಾಂತವಾಗಿಬಿಟ್ಟಿತ್ತು ಮತ್ತು ಆತನ 
ಸ್ಥಾನದಲ್ಲಿ ಅಸಿಫುದ್ದೌಲಾ ಸಿಂಹಾಸನದ ಮೇಲೆ ಕುಳಿತುಬಿಟ್ಟಿದ್ದನು. ಹೀಗಿದ್ದರೂ ಕವಿ ಸೌದಾನಿಗೆ 
ಲಖನೌದಲ್ಲಿ ಮರ್ಯಾದೆಯ ಸ್ಥಾಗತವು ಮೊದಲು ಬಂದಿದ್ದರೆ ಎಷ್ಟು ಸಿಗಬಹುದಿತ್ತೂ 


೩೬ ಉರ್ದುವಿನ ಕಥೆ 


ಅದಲ್ಲ ದೊರೆಯಿತು. ಅಲ್ಲಿ ಇತರ ಕವಿಗಳೂಂದಿಗೆ ಚರ್ಚೆ ಮತ್ತು ಸಂವಾದಗಳು ನಡೆದವು. 
ಜೊತೆಗೆ ಕವಿಗಳಲ್ಲಿ ಒಬ್ಬರನ್ನೊಬ್ಬರು ವಿಮರ್ಶಿಸುವ ಕಾವ್ಯ ಸಂಘರ್ಷಗಳೂ ನಡೆದವು. 
ತ್ರಿ.ಶ. 1795ರಲ್ಲಿ ಕವಿ ಸೌದಾ ಲಖನೋದಲ್ಲಿ ನಿಧನರಾದರು. ಇವರು ಉಚ್ಚ ಮಟ್ಟದ 
ಕವಿಗಳಾದರು. ಇವರ ಕಾವ್ಯಶೈಲಿಯಲ್ಲಿ ಎಲ್ಲ ರೀತಿಯ ನಿಪುಣತೆ ಇತ್ತು. ಉರ್ದು ಕಾವ್ಯ 
ಪ್ರಕಾರಗಳಾದ ಗಜಲ್‌, ಮಸ್ಪವಿ, ಕಸೀದಾ, ಮರ್ಸಿಯಾ, ಹಜ್ಜು ರುಬಾಯಿ, ಪಹೇಲಿಯಾ೦ 
ಇವೆಲ್ಲವೂ ಇವರ ಸಂಕಲನಗಳಲ್ಲಿ ದೊರೆಯುತ್ತವೆ. ಆದರೆ ಇವರ ನೈಪುಣ್ಯತೆಯನ್ನು 
ವಿಶೇಷವಾಗಿ ಕಸೀದಾ, ಹಜ್ಜು ಮತ್ತು ಮರ್ಸಿಯಾಗಳಲ್ಲಿ ಕಾಣಬಹುದು. ಇವರ ಗಜಲ್‌ಗಳು 
ಕೂಡ ಸ್ಟಾರಸ್ಯವಾಗಿವೆ. ಆದರೆ ಮೀರ್‌ ಮತ್ತು ದರ್ದ್‌ ಇವರ ಗಜಲ್‌ಗಳಷ್ಟು ರೋಚಕ 
ಶ್ರ ಲಿಯಲ್ಲಿ ಬರಲಿಲ್ಲ ಮೀರ್‌ ಮತ್ತು ದರ್ದ್‌ ಇವರ ಗಜಲ್‌ಗಳು ಸರಳ ಭಾಷ, ನಮ ಶೈಲಿ 
ಮತ್ತು ಪ್ರಣಯಭಾವನೆಗಳನ್ನು ಸೂಸುತ್ತವೆ. ಸೌದಾ ಇವರ ಗಜಲ್‌ಗಳಲ್ಲಿ ಇವು ಅಷ್ಟಾಗಿ 
ಕಾಣುವುದಿಲ್ಲ. ಎಲ್ಲ ಪ್ರಕಾರಗಳಲ್ಲಿ ತನ್ನ ಕಾವ್ಯ ಪ್ರತಿಭೆಯನ್ನು ತೋರಿಸಿದ್ದರೂ ಕಸೀದಾಗಳನ್ನು 
ಮಾತ್ರ ಸೌದಾ ಹೆಚ್ಚು ಸುಂದರವಾಗಿ ಬರೆದಿದ್ದಾರೆ. ಇವರ ವಿಮರ್ಶೆಗಳ ಶೈಲಿಯು 
ನಿಕೃಷ್ಟವಾಗಿದ್ದು ವಿಷದ ಬೆರಕೆಯಂತೆ ತೀಕ್ಷ್ಣವಾಗಿ ಇರುತ್ತಿದ್ದವು. ಯಾರ ಹಿಂದೆ ಅವರು 
ಬೀಳುತ್ತಿದ್ದರೋ ಅವರಿಗೆ ಬಿಡಿಸಿಕೊಳ್ಳಲಾಗದ ತೊಡಕಾಗಿಬಿಡುತ್ತಿದ್ದರು. ಇವರಿಗೆ ಗುಂಚಾ 
ಎ೦ಬ ಹೆಸರಿನ ಸೇವಕನಿದ್ದನು. ಅವನು ಯಾವಾಗಲೂ ಲೇಖನ ಸಾಮಗ್ರಿಗಳನ್ನು 
ತೆಗೆದುಕೊಂಡು ಸೌದಾರ ಜೊತೆಯಲ್ಲಿಯೇ ಇರುತ್ತಿದ್ದವು. ಯಾರಿಂದಾದರೂ ಸೌದಾ 
ಇವರಿಗೆ ಬೇಸರವಾದರೆ ಅಥವಾ ಕೋಪ ಬಂದರಾಯಿತು, “ಗು೦ಚಾ, ನನ್ನ ಲೇಖನಿ 
ಕೊಡು, ಇವನನ್ನು ಒಂದು ಕೈ ನೋಡೋಣ? ಎನ್ನುತ್ತಿದ್ದರು. ಇಲ್ಲಿ ನೆನಪಿಡಬೇಕಾದ 
ಅಂಶವೇನೆಂದರೆ, ಸೌದಾರವರು ತಮ್ಮ ವಿಮರ್ಶೆಗಳಲ್ಲಿ ಕೇವಲ ಜನರ ಕೆಡುಕುಗಳನ್ನಷ್ಟೇ 
ಎತ್ತಿ ಬರೆಯುತ್ತಿರಲಿಲ್ಲ, ಆಗಿನ ಕಾಲದ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ದುರ್ನಡತೆ 
ಇವುಗಳ ಬಗ್ಗೆಯೂ ಎತ್ತಿ ಬರೆಯುತ್ತಿದ್ದರು. ಇವೆಲ್ಲ ವಿಷಯಗಳ ಬಗ್ಗೆ ಮನಕಲಕುವಂತೆ 
ಸ್ವಾರಸ್ಕವಾಗಿ ಅವರು ಬರೆಯುತ್ತಿದ್ದರು. ನಗುನಗುತ್ತಲೇ ಅಳುವ ಮಾತುಗಳನ್ನು ಹೇಳುತ್ತಿದ್ದರು. 
ಇದರಂತೆಯೇ ಮರ್ಸಿಯೇ (ಸತ್ತವರ ಬಗ್ಗೆ ಕವನಗಳು) ಕೂಡ ಸುಂದರವಾಗಿರುತ್ತಿದ್ದುವು 
ಮತ್ತು ಪ್ರಭಾವ ಬೀರುವಂತಹವಾಗಿರುತ್ತಿದ್ದುವು. ಇದೆಲ್ಲವನ್ನು ಗಮನಿಸಿದಾಗ, 
ಖಂಡಿತವಾಗಿಯೂ ಇವರು ಉರ್ದು ಭಾಷೆಯ ಅತಿದೊಡ್ಡ ಶಾಯರ್‌ ಆಗಿದ್ದರು ಎಂದು 
ಒಪ್ಪಿಕೊಳ್ಳಬೇಕಾಗುತ್ತದೆ. 

ಆ ಕಾಲದಲ್ಲಿ ಎಲ್ಲರಿಗಿ೦ತ ಹಚ್ಚು ಪ್ರಸಿದ್ಧಿ ಪಡೆದ ಗಜಲ್‌ ಹೇಳುವ ಶಾಯರ್‌ : 
ಮೀರ್‌ ತಕೀ ಮೀರ್‌ ಇವರು ಆಗ್ರಾದ ನಿವಾಸಿಯಾಗಿದ್ದರು. ಇವರ ತಂದೆಯು ಮೀರ್‌ 
ಅಲಿ ಮುತ್ತಕಿ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಧಾರ್ಮಿಕ ಸ್ವಭಾವದವರಾದ ಇವರಿಗೆ ಮನೆಯ 
ಕಡೆಯಾಗಲೀ, ಮಗನಾದ ಮೀರ್‌ ತಕೀ ಮೀರ್‌ ಇವರ ಬಗ್ಗೆಯಾಗಲೀ ಗಮನವಿರಲಿಲ್ಲ. 
ಅ೦ತಹದರಲ್ಲಿ ಮೀರ್‌ ಇವರು ಹನ್ನೊಂದು ವರ್ಷದ ಬಾಲಕನಾಗಿದ್ದಾಗ, ತಂದೆಯು 


ಉರ್ದುವಿನ ಕಥೆ ೩೭ 


ನಿಧನರಾದರು. ಮೀರ್‌ ಇವರ ಮಲ ಸಹೋದರರು ಇವರಿಗೆ ಬಲು ತೊಂದರೆ ಕೊಟ್ಟರು. 
ಈ ವಿಚಾರವನ್ನು ತಮ್ಮ ಆತ್ಮಕಥೆ “ಜಿಕ್ರೆ ಮೀರ್‌”ನಲ್ಲಿ ಅತೀವ ಕರುಣಾಜನಕ ಶೈಲಿಯಲ್ಲಿ 
ಫಾರ್ಸಿ ಭಾಷೆಯಲ್ಲಿ ರಚಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿಯೇ ಮೀರ್‌ ಆಗಾದಿಂದ 
ದಿಲ್ಲಿಗೆ ಹೊರಟುಹೋದರು. ಅಲ್ಲಿ ಸಂಕಷ್ಟಗಳನ್ನು ಸ ಹಿಸುತ್ತ ಜೀವನೋಪಾಯಕ್ಕಾಗಿ 
ಬಗೆಬಗೆಯ ಕೆಲಸಗಳನ್ನು ಮಾಡಬೇಕಾಯಿತು. ಈ ಮಧ್ಯೆ ಅವರಿಗೆ ಮಿದುಳಿನ ಮೇಲೆಯೂ 
ಸ್ವಲ್ಪ ಪರಿಣಾಮವಾಗಿತ್ತು. ಆ ಮುಂದೆ ಸಮಸ್ಯೆಗಳಿಗೆ ಅಂತ್ಯವೇ ಇರಲಿಲ್ಲ. ಒಂದು ಕಡೆ 
ದಿಲ್ಲಿಯ ಪರಿಸ್ಥಿತಿ ಹದಗೆಟ್ಟಿದ್ದರೆ ಮತ್ತೊಂದು ಕಡೆ ಮೀರ್‌. ಇವರದು ಕೂಡ ಹದಗೆಟ್ಟ 
ಪರಿಸ್ಥಿತಿ. ಈ ಎಲ್ಲ ೨ ಕಹಿಯನ್ನು ಮೀರ್‌ ತಮ್ಮ ಗಜಲ್‌ಗಳಲ್ಲಿ ತುಂಬಿದ್ದಾರೆ. ಇವರ ಭಾಷೆ 
ಹರಿತವಾಗಿತ್ತು ಹಾಗೂ ಪ್ರಭಾವ ಬೀರುವಂತಿತ್ತು ಇವರ ಶೇರ್‌ಗಳನ್ನು ಓದಿದರೆ ಸಾಕು 
ನಿಜಕ್ಕೂ ಇವು ಹೃದಯದ ಅಂತರಾಳದಿಂದ ಬಂದ ಮಾತು ಎಂದು ತಿಳಿಯುತ್ತಿತ್ತು. ಇವರ 
ಸಾಹಿತ್ಯದಲ್ಲಿ ನೋವೂ ಇತ್ತು. ಕೋಪವೂ ಇತ್ತು. ಮೀರ್‌ ಇವರ ಸ್ವಭಾವ ಒಟ್ಟಾರೆ ತುಂಬ 
ಸೂಕ್ಷ ವಾಗಿತ್ತು. ದಿಲ್ಲಿಯ ಪರಿಸ್ಥಿತಿ ಕೆಟ್ಟಾಗ, ಅವರಿಗೆ ಅಲ್ಲಿ ಬಾಳುವದು "ಕಷ್ಟವಾಗಿ, 
ಅನಿವಾರ್ಯವಾಗಿ ಲಖನೋಗೆ ಬರಬೇಕಾಯಿತು. ಲಖನೋದಲ್ಲಿ ಇವರನ್ನು ತುಂಬು 
ಹೃದಯದಿಂದ ಸ್ವಾಗತಿಸಿದರು. ಆಸಿಘುದ್ನೌಲಾ ಇವರನ್ನು ತಮ್ಮ ಆಸ್ಥಾನದಲ್ಲಿ 
ಸಕಾ ಸ್ಥಳದಲ್ಲಿ ಕುಳ್ಳಿರಿಸಿಕೊ೦ಡನು. ಆದರೆ ಚಾ ಮಾತಿಗೆ 
ಕೋಪಿಸಿಕೊಂಡವರು. ಮತ್ತೆ ಮರಳಿ 'ದರಬಾರಕ್ಕೆ ತೆರಳಲಿಲ್ಲ. ಮೀರ್‌ ಇವರು ಕ್ರಿ.ಶ. 1810ರಲ್ಲಿ 
ಲಖನೌದಲ್ಲಿಯೇ ನಿಧನರಾದರು. 

ಮೀರ್‌, ಗಜಲ್‌ಗಳನ್ನಲ್ಲದೆ ಕಸೀದಾ, ಮಸ್ತವಿ, ಮರ್ಸಿಯಾ, ರುಬಾಯೀ ಮತ್ನು 
ಇತರ ಪ್ರಕಾರಗಳಲ್ಲಿ ಕವನಗಳನ್ನು ಬರೆದಿದ್ದಾರೆ. ಆದರೆ ಕೀರ್ತಿ ದೊರೆತಿದ್ದು ಇವರಿಗೆ ಇವರ 
ಗಜಲ್‌ಗಳಿಂದ. ಮೀರ್‌ ಬರೆದ ಮಸ್ಸವಿಗಳು ಕೂಡ ಸುಂದರವಾದ ಶೈಲಿಯಲ್ಲಿದ್ದು 
ಒದುಗರ ಮೇಲೆ ಪ್ರಭಾವ ಬೀರುವಂತಹವಾಗಿದ್ದುವು. ಇವರ ಕವನಗಳಿಂದ ಆ ಕಾಲದ 
ಸಾಮಾನ್ಯ ಜೀವನ ಶೈಲಿಯ ಮಾಹಿತಿಯೂ ದೊರೆಯುತ್ತದೆ ಹಾಗೂ ಮೀರ್‌ ಇವರನ್ನು 
ಅರ್ಥೈಸಿಕೊಳ್ಳಲು ಆ ಕವನಗಳಲ್ಲ ಸಹಾಯ ಮಾಡುತ್ತವೆ. ಮೀರ್‌ ಇವರು ಬರೆದ ಆರು 
ಕವನಸಂಕಲನಗಳಿವೆ. ಫಾರ್ಸಿಯಲ್ಲಿ ಬರೆದ ಮೂರು ಪುಸ್ತಕಗಳಿವೆ. ಉರ್ದು ಭಾಷೆಯಲ್ಲಿ 
ಗಜಲ್‌ ಬರೆಯುವದರಲ್ಲಿ ಮೀರ್‌ ಪರಿಣಿತ ಎಂದು ಆ ಕಾಲದ ಪ್ರಖ್ಯಾತ ಶಾಯರ್‌ಗಳು 
ಒಪ್ಪಿಕೊಂಡಿದ್ದಾರೆ. 

ಮೊಹಮ್ಮದ್‌ ಮೀರ್‌ಸೂಜ ಕೂಡ ದಿಲ್ಲಿಯ ಪ್ರಖ್ಯಾತ ಕವಿಗಳಲ್ಲೊಬ್ಬರು. ಅವರಿಗೆ 
ದಿಲ್ಲಿಯಲ್ಲಿ ಇರುವದು ಸ ಸಾಧ್ಯವಾಗದ್ದರಿ೦ದ ಲಖನೋಗೆ ಬಂದರು. ಅಲಿಗೆ ಬರುವವರೆಗೆ 
ಕಲವು ದಿನಗಳವರೆಗೆ ಅಲ್ಲಲ್ಲಿ ವಾಸಿಸುತ್ತಿದ್ದರು. ಆಸಿಫುದೌಲಾ ಇವರನ್ನು ತಮ್ಮ ಗುರುಗಳೆಂದು 
ಒಪ್ಪಿಕೊಂಡಿದ್ದು. ಈ ಅವಕಾಶ ದೊರೆತ ಕೆಲವೇ ದಿನಗಳಲ್ಲಿ ಅವರು ಸಾವನ್ನಪ್ಪಿದರು. 
ಆಸಿಫುದೌಲಾ ಸ್ವತ: ಉರ್ದು ಭಾಷೆಯ ಹಿರಿಯ ಕವಿಯಾಗಿದ್ದರೂ ಇತರ ಕವಿಗಳಿಗೆ 


೩೮ ಉರ್ದುವಿನ ಕಥೆ 


ಮನ್ನಣೆ ನೀಡುತ್ತಿದ್ದುದು ಅವರ ವೈಶಿಷ್ಟ್ಯವಾಗಿತ್ತು. ಅವರ ನೂರಾರು ಪುಟಗಳ ಕವನ 
ಸಂಕಲನ ಈಗಲೂ ಲಭ್ಯವಿದೆ. ಆದರೆ ಮುದ್ರಿತವಾಗಿಲ್ಲ. ಅವರು ಹೆಚ್ಚಾಗಿ ಗಜಲ್‌ಗಳನ್ನು 
ಬರೆಯುತ್ತಿದ್ದರು. 

ದಿಲ್ಲಿಯ ಇತರ ಕವಿಗಳಲ್ಲಿ ತಾಬಾಂ, ಫಗಾ೦, ಮಜಮೂನ್‌, ಮಮ್ಮೂನ್‌, ಮೀರ್‌ಜಾ 
ಹಕ್‌ ಯಕೀನ್‌ ಮತ್ತು ಖಾಯಂ ಕೂಡ ಹೆಸರುವಾಸಿಯಾದವರು. ಇವರಲ್ಲಿ ಫಗಾಂ 
ಮತ್ತು ಮೀರ್‌ಜಾ ಹಕ್‌ ಅಲ್ಲಿಂದ ಅವಧಗೆ ಹೊರಟು ಬಂದಿದ್ದರು. ಅನಂತರ, ಫಗಾ೦ 
ಪಾಟ್ಸಾಕ್ತೆ ಹೊರಟು ಹೋದರು ಹಾಗೂ ಅಲ್ಲಿಯೇ ಅವರ ನಿಧನವಾಯಿತು. 

ಇಲ್ಲಿಯವರೆಗೆ ನೀಡಿದ ಕವಿಗಳ ವಿವರಣೆಯಲ್ಲಿ ಬರುವ ಕವಿಗಳಲ್ಲಿ ಬಹಳಷ್ಟು ಜನ 
ದಿಲ್ಲಿಯನ್ನು ಬಿಟ್ಟು ಅವಧ್‌ ಕಡೆಗೆ ಹೋದವರು. ಆದರೆ, ಈ ಎಲ್ಲ ಕವಿಗಳು ತಮ್ಮ 
ಆಯಸ್ಸಿನ ಹೆಚ್ಚಿನ ಭಾಗವನ್ನು ದಿಲ್ಲಿಯಲ್ಲಿ ಕಳದುದರಿಂದ ಇವರನ್ನು “ದಿಲ್ಲಿಯ ಕವಿಗಳು” 
ಎ೦ದು ಪರಿಗಣಿಸಲಾಗುತ್ತದೆ. 


ಉರ್ದುವಿನ ಕಥೆ ೩೯ 


೬. ಪಶ್ಚಿಮದಿಂದ ಪೂರ್ವದವರೆಗೆ 


ಔರಂಗಜೇಬನ ಅನಂತರ ದಿಲ್ಲಿಯಲ್ಲಿ ಮೊಘಲ್‌ ಸಾಮ್ರಾಜ್ಯದ ಆಳ್ಲಿಕೆಯಂತೂ 
ನಡೆದೇ ಇತ್ತು. ನಿಧಾನವಾಗಿ ಇದಕ್ಕೆ ತುಕ್ಕು ಹಿಡಿಯತೊಡಗಿತು. ಮು೦ದಾಲೋಚನೆಯುಳ್ಳ 
ಬಲಶಾಲಿಗಳಾದ ಹೆಸರಾಂತ ರಾಜರ ಕಾಲವು ಮುಕ್ಕಾಯವಾಯಿತು. ಅರಸು ಪರಂಪರೆಯಲ್ಲಿ 
ಬಂದ ರಾಜರ ಆಳ್ವಿಕೆಯು ದುರ್ಬಲವಾಯಿತು. ಪರಿಣಾಮವೇನೆಂದರೆ, ಹದಿನೆಂಟನೆಯ 
ಶತಮಾನವು ಮುಗಿಯುತ್ತಿದ್ದಂತೆಯೇ ಬಹಳಷ್ಟು ಹೊಸ ಹೊಸ ಶಕ್ತಿಗಳು 
ಮೇಲೇಳತೊಡಗಿದುವು. ಮರಾಠರು, ಜಾಟರು, ಸಿಖ್ಟರು, ರೋಹಿಲರು 
ಬಲಶಾಲಿಗಳಾಗತೊಡಗಿದರು. ಹೊರಗಿನಿಂದ ಆಕ್ರಮಣಗಳಾಗತೊಡಗಿದುವು. ನಾದಿರ್‌ 
ಶಾಹ್‌ ದುರ್ರಾನಿ ಮತ್ತು ಅಹಮದ್‌ ಶಾಹ್‌ ಅಬ್ದಾಲಿ ಇವರು ದಿಲ್ಲಿಯನ್ನು ನಾಶ ಮಾಡಿದರು. 
ಇಷ್ಟೇ ಆಗಲಿಲ್ಲ; ಯಾವ ಯಾವ ಭಾಗಗಳು ಮತ್ತು ವಿಭಾಗಗಳು ಕೇಂದ್ರದಿಂದ 
ದೂರದೂರವಾಗಿದ್ದುವೋ ಅವೆಲ್ಲ ಸ್ಪತಂತ್ರವಾದುವು. ದಿಲ್ಲಿಯೊಡನೆ ಅವರ ಸಂಬಂಧವು 
ಹೆಸರಿಗೆ ಮಾತ್ರ ಉಳಿಯಿತು. ಈ ಎಲ್ಲ ವಿಚಾರಗಳನ್ನು ಹೊರತುಪಡಿಸಿ, ಬ್ರಿಟಿಷರು ಮತ್ತು 
ಫೆಂಚ್‌ರು ಬಲಶಾಲಿಗಳಾದರು. ವಿಶೇಷವಾಗಿ, ಬ್ರಿಟಿಷರ ಈಸ್ಟ್‌ ಇಂಡಿಯಾ ಕಂಪನಿಯು 
ತನ್ನ ಪ್ರಭಾವವನ್ನು ಎಲ್ಲ ಕಡೆಗೂ ಹೆಚ್ಚಿಸಿಕೊ೦ಡಿತು. ಎಲ್ಲಿಯವರೆಗೆಯೆಂದರೆ ಕ್ರಿ.ಶ. 1757 
ರಲ್ಲಿ ಪ್ಲಾಸಿಯ ಕಾಳಗದಲ್ಲಿ ಬ್ರಿಟಿಷರು ಗೆಲವು ಪಡೆದ ಅನಂತರ ಇಚ್ಛಾಶಕ್ತಿಯೊಡನೆ ಅವರ 
ಪ್ರಾಬಲ್ಯವೂ ಇನ್ನೂ ಹೆಚ್ಚಿತು. ಕೆಲವೇ ದಿನಗಳ ಅನ೦ತರ ಅವರು ದಿಲ್ಲಿಯ ದೊರೆ ಶಾಹ 
ಆಲಂ ಇವರನ್ನು ಅಲಹಾಬಾದ್‌ನಲ್ಲಿ ಗೃಹಬ೦ಧನದಲ್ಲಿಟ್ಟು ಪಿಂಚಣಿ ಕೊಡಲಾರಂಭಿಸಿ, 
ಬ೦ಗಾಳದ ಆಡಳಿತದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊ೦ಡರು. 
ಇದರ ಪರಿಣಾಮ ಏನಾಯಿತೆಂದರೆ, ಹೊಸ ಹೂಸ ರಾಜ್ಯಗಳು ಆಸ್ತಿತ್ವಕ್ಕೆ ಬಂದುವು. 
ಅ೦ತಹ ಹೊಸ ರಾಜ್ಯಗಳಲ್ಲಿ ಅವಧ್‌ ಕೂಡ ಒಂದು ರಾಜ್ಯವಾಗಿತ್ತು. ಅದು ಕೆಲವು 
ದಿನಗಳವರೆಗೆ ಮೊಫಲ್‌ ಚಕ್ರವರ್ತಿಗಳ ಮಂತ್ರಿಗಳ ರಾಜ್ಯಮಿಸುತ್ತಿತ್ತು ಅನಂತರ ಸಂಪೂರ್ಣ 
ಸ್ವತಂತ್ರ ರಾಜ್ಯದ ಸ್ಥಾನವನ್ನು ಪಡೆಯಿತು. ಈ ರಾಜ್ಯದ ಪ್ರಥಮ ಮತ್ತು ಮಹತ್ತ್ವದ ಬಾದಶಾಹ 
ಎಂದರೆ ನವಾಬ್‌ ಶಜಾಉದ್‌ಲಾ. ಇವನು ದಿಲ್ಲಿಯಿಂದ ಶಾಯರ್‌ಗಳನ್ನು 
ಕುಶಲಕರ್ಮಿಗಳನ್ನು ಮತ್ತು ಇತರ ಜನರನ್ನು ಆಹ್ವಾನಿಸಿ ತನ್ನ ಆಸ್ಥಾನದ ವರ್ಚಸ್ಸನ್ನು 
ಹೆಚ್ಚಿಸಿದನು. ಇಷ್ಟೇ ಅಲ್ಲದೆ ಶಜಾಉದೌಲಾನು ಮಿರ್ಜಾ ರಫೀ ಸೌದಾ ಇವರಿಗೆ "ಸಹೋದರ' 
ಎಂದು ಸಂಬೋಧಿಸಿ ಪತ್ರ ಬರೆದು ಆಹ್ಹಾನಿಸಿದ್ದನಂಬ ಹೇಳಿಕ ಇದೆ. ಆದರೆ, ಸೌದಾ ಆಗ 


೪೦ ಉರ್ದುವಿನ ಕಥೆ 


ಬರಲಿಲ್ಲ. ಅನಂತರ ಕಲವೇ ದಿನಗಳಲ್ಲಿ ಬರಬೇಕಾದ ಅನಿವಾರ್ಯತೆ ಉಂಟಾಯಿತು. ಈ 
ರೀತಿಯಾಗಿ ಮೀರ್‌ ಜಾ ಹಕ್‌, ಸೌದಾ, ಸೂಜ ಮತ್ತು ಕಲವು ದಿನಗಳ ಅನಂತರ ಮೀರ್‌ 
ಇವರೆಲ್ಲ ಲಖನೋಗೆ ಬಂದರು. ಈ ಕವಿಗಳಲ್ಲ ಬಂದುದರಿಂದ ಉರ್ದು ಶೇರ್‌-ಶಾಯರಿಗಳ 
ಚರ್ಚೆ ಭರದಿಂದ ಅಲ್ಲಿ ನಡೆಯತೊಡಗಿತು. ಶಜಾವುದೌಲಾ ಅನಂತರ ಆಸಿಫುದೌಲಾ 
ಮಂತ್ರಿಯಾಗಿದ್ದರು. ಇವರು ಸ್ವತಃ ಕವಿಗಳಾಗಿದ್ದು ಕವಿಗಳನ್ನು ಗೌರವಿಸುತ್ತಿದ್ದರು. ಕವಿ 
ಸೂಜರನ್ನು ತಮ್ಮಗುರುವೆಂದು ಮಾನ್ಶತ ನೀಡಿದರು, ಕವಿ ಸೌದಾರಿಗೆ ಬಿರುದು ಬಾವಲಿಗಳನ್ನು 
ನೀಡಿ ಆಸ್ಥಾನದಲ್ಲಿ ಪುರಸ್ಕರಿಸಿದರು. ಮತ್ತು ಮೀರ್‌ ಕವಿಗೆ ನಿಶ್ಚಿತ ವೇತನ ನೀಡತೊಡಗಿದರು. 
ಈ ಶಾಯರ್‌ಗಳು ಬರದ ಕವನಗಳು ಉರ್ದು ಭಾಷೆಯ ಸಾಹಿತ್ಯ ಭಂಡಾರದಲ್ಲಿ 
ಅಮೂಲ್ಯವಾದ ರತ್ನಗಳಾಗಿವೆ. ಇವರ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 
ಅವಧ ಪರಂಪರೆಯ ಉರ್ದು ಕವಿಗಳ ಈ ವಿಚಾರವನ್ನು ನೆನಪಿನ ಪಟಲದಲ್ಲಿ ಅಚ್ಚಳಿಯದೇ 
ಉಳಿಯಲೆಂದು ಮತ್ತೊಮ್ಮೆ ವಿವರಿಸಲಾಗಿದೆ. 

ಸೌದಾ ಮತ್ತು ಮೀರ್‌ರ ಕಾಲವಿನ್ನೂ ಮುಗಿಯುವ ಮೊದಲೇ ಲಖನೌದ ಸಾಹಿತ್ಯ 
ಕ್ಷಿತಿಜದಲ್ಲಿ ಹೊಸ ನಕ್ಷತ್ರಗಳು ಮಿನುಗತೊಡಗಿದುವು. ಈ ನಕ್ಷತ್ರಗಳು ಕೂಡ ಪಶ್ಚಿಮದಿ೦ದಲೇ 
ಬ೦ದಿದ್ದುವು. ಇವುಗಳಲ್ಲಿ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಗುಲಾಮ ಹಮ್ದಾನಿ 
ಮುಸ್ತಾಫಿ, ಯಹ್ಯಾ, ಅಮಾನ್‌ಜುರಾತ್‌ ಮತ್ತು ಇನ್ಶಾ ಅಲ್ಲಾ ಖಾನ್‌ ಇನ್ಮಾ. ಇವರೆಲ್ಲರ 
ಶಾಯರಿ ದಿಲ್ಲಿಯಲ್ಲಿಯೇ ಆರಂಭವಾಗಿ ಅಲ್ಲಿಂದಲೇ ಪ್ರಸಿದ್ದಿಯನ್ನು ಪಡೆದಿತ್ತು. ಈ 
ಕವಿಗಳು ಲಖನೌ ತಲುಪಿದಾಗ ಅಲ್ಲಿಯ ಜಗತ್ತು ವಿಭಿನ್ನವಾಗಿ ಕಂಡಿತು. ಆಗ ಲಖನೌದಲ್ಲಿ 
ಹೊಸ ಆಡಳಿತದ ಪಭಾವವಿತ್ತು. ಹೀಗಾಗಿ ವರ್ಣರಂಜಿತ ಮೆರಗು ಮೂಡಿತ್ತು ಸಂತೋಷದ 
ಸ೦ಭ್ರಮವಿತ್ತು. ಇದರ ಪರಿಣಾಮವೇನಾಯಿತೆಂದರೆ ಒಬ್ಬರನ್ನೊಬ್ಬರು ಛೇಡಿಸತೊಡಗಿದರು. 
ಒಬ್ಬರು ಮತ್ತೊಬ್ಬರ ಮೇಲೆ ಟೀಕ-ವಿಮರ್ಶೆಗಳನ್ನು ಬರೆಯಲಾರಂಭಿಸಿದರು. ಹಾಗೂ 
ಶಾಯರಿಯಲ್ಲಿ ವರ್ಣರಂಜಿತ ಹಾಗೂ ಸ್ವಾರಸ್ಕಕರ ಹುಡುಗಾಟದ ಮೇರೆ ಮೀರಿತು. ಉರ್ದು 
ಶಾಯರಿಯಲ್ಲಿ ಪ್ರೀತಿ-ಪ್ರೇಮ, ಒಲವು-ಸ್ನೇಹಗಳ ಬಗೆಗೆ ಯಾವಾಗಲೂ 
ಬರೆಯುವುದುಂಟು. ಆದರೆ, ಅದನ್ನು ಸ್ವಲ್ಪ ಸ್ವಚ್ಚಂದವಾಗಿ ಬರೆಯಲಾರಂಭಿಸಿದರು. ಈ 
ಮಾತುಗಳನ್ನು ಬಹಿರಂಗವಾಗಿ ಆಗಾಗ ಹೇಳುವುದರಿ೦ದ ಇದರಲ್ಲಿ ಅಸಭ್ಯತೆಯು 
ಕಾಣತೊಡಗಿತು. ವಿಷಯ ಹೀಗಿದ್ದರೂ ಇವರೆಲ್ಲರನ್ನು ಅತಿ ಗಣ್ಯ ಕವಿಗಳಂದು 
ಪರಿಗಣಿಸುತ್ತಿದ್ದರು. ಮುಸ್ಟಫಿ ತಮ್ಮ ಎ೦ಟು ಕವನ ಸ೦ಕಲನಗಳನ್ನು ರಚಿಸಿದರು. ಆದರೆ 
ದೌರ್ಭಾಗ್ಯದಿಂದ ಅವು ಇನ್ನೂ ಮುದ್ರಿತವಾಗಿಲ್ಲ. ಮುಸ್ಸಫಿ ಹೆಚ್ಚಾಗಿ ಗಜಲ್‌ಗಳನ್ನು 
ಬರೆದಿದ್ದಾರೆ. ಈ ಗಜಲ್‌ಗಳಿ೦ದಲೇ ಇವರು ಪ್ರಖ್ಯಾತಿ ಪಡೆದಿದ್ದಾರೆ. ಇವರ ಸಣ್ಣ ಕತೆಗಳು 
ಮತ್ತು ಕಾವ್ಯಗಳು ಕೂಡ ಓದುವುದಕ್ಕೆ ಯೋಗ್ಯವಾಗಿವೆ. ಇವರು ಉರ್ದು ಮತ್ತು ಫಾರ್ಸಿ 
ಶಾಯರ್‌ಗಳ ಬಗ್ಗೆ ಮೂರು ಲೇಖನಗಳನ್ನು ಬರೆದಿದ್ದಾರೆ. ಇದರಲ್ಲಿ ಹಿಂದಿಯ ಬಗ್ಗೆ 
ಬರೆದ ವಿಚಾರ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಮುಸ್ಟಫಿ ಮತ್ತು ಇನ್ನಾರ ಮಧ್ಯೆ ಆಗಾಗ ಸಾಹಿತಿಕ 


ಉರ್ದುವಿನ ಕಥೆ ೪೧ 


ವಾಗ್ದಿವಾದಗಳಾಗುತ್ತಿದ್ದುವು ಹೀಗಾಗಿ ಆಗ ನಗರದಲ್ಲೆಲ್ಲ ಇವರದೇ ಚರ್ಚೆಯ 
ವಿಷಯವಾಗುತ್ತಿತ್ತು. ಕವಿ ಜುರಾತ್‌ ಇವರು ಹೆಚ್ಚಾಗಿ ಗಜಲ್‌ಗಳನ್ನು ಬರೆದಿದ್ದಾರೆ. ಇವರು 
ಕುರುಡರಾಗಿದ್ದರು ಎಂಬ ಹೇಳಿಕೆ ಇದೆ. ಜುರಾತ್‌ ಇವರು ತಮ್ಮ ಗಜಲ್‌ಗಳನ್ನು ಓದುವ 
ಶೈಲಿ ತುಂಬ ಸೊಗಸಾಗಿತ್ತು. ಆಗಾಗ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಳಮಟ್ಟದ ಶೈಲಿಯಲ್ಲಿ 
ಬರೆಯುವುದು ಮಾತ್ರ ಅವರದೊಂದು ದುರ್ಗುಣವಾಗಿತ್ತು. ಇನ್ಶಾ ಉನ್ನತ ಶಿಕ್ಷಣ ಪಡದ 
ವಿದ್ಯಾವಂತರಾಗಿದ್ದರು. ಬಹುಭಾಷಾ ಪ್ರವೀಣರಾಗಿದ್ದರು. ಆಸ್ಥಾನದ ವಾತಾವರಣ ಇವರನ್ನು 
ಕಡಿಸಿತು. ಶಾಯರಿಯನ್ನು ರಚಿಸುವಲ್ಲಿ ನವ್ಯ ಪ್ರಯೋಗಗಳನ್ನು ಮಾಡುತ್ತಿದ್ದರು, ಆದರೆ 
ಅವರು ತಮ್ಮ ಬುದ್ಧಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು. ಇವರು ಕಸೀದೆ, 
ಮಸ್ಸೂವಿಯಾಂ, ಹಜುಯೇಂ ಮತ್ತು ಗಜಲ್‌ಗಳನ್ನು ಬರೆದಿದ್ದಾರೆ. ಉರ್ದುಭಾಷೆಯ 
ವಿಶೇಷತೆಯ ಬಗ್ಗೆ ಒಂದು ಪುಸ್ತಕ “ದರ್ಯಾಯೇ ಲತಾಫತ್‌” ಬರೆದಿದ್ದು ಅದು 
ಪ್ರಸಿದ್ಧವಾಗಿದೆ. ಸಾಹಿತ್ಯದ ಈ ಎಲ್ಲ ಪ್ರಕಾರಗಳಲ್ಲಿ ಬರೆದಿರುವುದು ಇವರ ಸಾಮರ್ಥ್ಯದ 
ಅರಿವನ್ನು ಮೂಡಿಸುತ್ತದೆ. ಇದಲ್ಲದೆ, ಉರ್ದು ನಸರ್‌ನಲ್ಲಿ ಎರಡು ಕತೆಗಳನ್ನು ಬರೆದಿದ್ದಾರೆ. 
ಇನ್ವಾರವರ ಅಂತಿಮ ಕಾಲವು ದುಃಖದಾಯಕವಾಗಿತ್ತು. ಏಕೆಂದರೆ, ಆಸ್ಥಾನದ ಕೋಟಲೆಗಳು 
ಹಾಗೂ ಕೌಟುಂಬಿಕ ಸಮಸ್ಕೆಗಳಿ೦ದ ಮತಿಹೀನರಾಗಿದ್ದರು. ಇವರ ಒಬ್ಬ ಸ್ನೇಹಿತನ ಹೆಸರು 
ಸಾದತ್‌ ಯಾರ್‌ ಖಾನ್‌ ರಂಗೀನ್‌. ಈತನು ಇನ್ನಾರ ಜೊತೆಗೂಡಿ ಒಂದು ವಿಶೇಷ 
ಪ್ರಕಾರದ ಶಾಯರಿಯನ್ನು ಪ್ರಾರಂಭಿಸಿದನು. ಅದಕ್ಕ *"ರೀಖತಿ” ಎಂದರು. ಈ 
ಶಾಯರಿಯ ವಿಶೇಷತೆ ಏನೆಂದರೆ, ಇದರಲ್ಲಿ ಹೆಣ್ಣು ಮಕ್ಕಳ ಭಾಷೆಯಲ್ಲಿ ಶೇರ್‌ ಹೇಳಲಾಗುತ್ತಿತ್ತು 
ಹಾಗೂ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಬರೆಯಲಾಗುತ್ತಿತ್ತು. ಭಾಷೆಯ ದೃಷ್ಟಿಕೋನದಲ್ಲಿ 
ಇವೆಲ್ಲ ಓದಲು ಯೋಗ್ಯ ಸಾಹಿತ್ಯವಾಗಿದೆ. ಆದರೆ, ಆಗಾಗ ಇದರಲ್ಲಿ ಕೆಟ್ಟ ಹಾಗೂ ಅಶ್ಲೀಲ 
ಮಾತುಗಳು ಕೂಡ ಬಂದುಬಿಡುತ್ತವೆ. ಆದ್ದರಿಂದ ಸುಸಂಸ್ಥತರು ಇವುಗಳನ್ನು ಇಷ್ಟಪಡುವುದಿಲ್ಲ. 

ಆ ಕಾಲದ ಕವಿಗಳಲ್ಲಿ ಮೀರ್‌ಹಸನ್‌ರಿಗೆ ಅತೀ ಮಹತ್ವದ ಸ್ಥಾನವಿದೆ. ಅವರು 
ಮೀರ್‌ ಜಾ ಹಕ್‌ರ ಮಗನಾಗಿದ್ದರು. ಅವರು ಗಜಲ್‌ಗಳನ್ನು ಕೂಡ ಬರೆದಿದ್ದಾರೆ ಹಾಗೂ 
ಶಾಯರ್‌ಗಳ ಬಗ್ಗೆ ಒಂದು ಚರಿತ್ರೆಯನ್ನೂ ರಚಿಸಿದ್ದಾರೆ. ಈ ಚರಿತ್ರೆಯಿಂದ ಆಗಿನ ಕಾಲದ 
ಶಾಯರ್‌ಗಳ ಬಗ್ಗೆ ಕುತೂಹಲಕಾರಿ ವಿಷಯಗಳು ತಿಳಿಯುತ್ತವೆ. ಆದರೆ ಇವರು ಬರೆದ 
ಮಸ್ಸವಿಗಳಿಂದ ಇವರಿಗೆ ನಿಜವಾದ ಪ್ರಸಿದ್ದಿ ಲಭಿಸಿದೆ. ಇವರು ಬರೆದ ಮಸ್ಸವಿ “ಸಹರುಲ್‌ 
ಬಯಾನ್‌” ದಲ್ಲಿ ರಾಜಕುಮಾರ ಬೆನ್‌ಜೀರ್‌ ಮತ್ತು ರಾಜಕುಮಾರಿ ಬದರ್‌ ಮುನೀರ್‌ 
ಇವರ ಕಥೆ ಹೇಳಲಾಗಿದ್ದು ಇದು ವಿಶೇಷ ಪ್ರಸಿದ್ದಿಯನ್ನು ಪಡೆದಿದೆ. ಕತೆಯು ತುಂಬ 
ಸ್ಥಾರಸ್ಕಕರವಿದ್ದು ಆಗಿನ ಕಾಲದ ರೀತಿ-ನೀತಿ, ಇರುವಿಕೆ, ವಿದ್ಯೆ ಕಲೆ ಮತ್ತು ಜೀವನ ಶೈಲಿಗಳನ್ನು 
ಕುರಿತು ಬಹಳಷ್ಟು ವಿಚಾರಗಳು ತಿಳಿಯುತ್ತವೆ. ಇದರಲ್ಲಿ ಮನದ ಭಾವನೆಗಳನ್ನು ಮನೋಜ್ಞ 


* ರೀಖತಿ-ಹೆ೦ಗಳೆಯರ ಮಾತಿನಲ್ಲಿ ಅವರದೇ ರೀತಿಯಲ್ಲಿ ಹೇಳುವ ಕವನ. 


೪೨ ಉರ್ದುವಿನ ಕಥೆ 


ಶೈಲಿಯಲ್ಲಿ ನಿರೂಪಿಸಿದ್ದಾರೆ, ಪ್ರಕೃತಿ ಸೌಂದರ್ಯದ ಚಿತ್ರಣವನ್ನು ಅದ್ಭುತವಾದ ರೀತಿಯಲ್ಲಿ 
ಚಿತ್ರಿಸಿದ್ದಾರೆ. 

ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ, ದಿಲ್ಲಿಯಲ್ಲಿ ವಸಂತಯತು ಮಾಯವಾಗಿ 
ಅವಧದಲ್ಲಿ ಹೊಸ ಸಂಪತ್ತು ಸಂಗ್ರಹವಾಯಿತು. ಕೆಲವೇ ದಿನಗಳಲ್ಲಿ ಅವಧ ಪ್ರಾಂತದ 
ಬಾಗಿಲು ಮತ್ತು ಗೋಡೆಗಳಿಂದ ಶೇರ್‌ಗಳ ಧ್ವನಿ ಕೇಳಿಬರತೊಡಗಿತು. 
ದರಬಾರದಲ್ಲಿಯೂ ಶಾಯರ್‌ಗಳಿಗೆ ಉತ್ತೇಜನ ದೊರೆಯತೊಡಗಿತು. ಹೀಗಾಗಿ 
ಪ್ರೋತ್ಸಾಹದ ಜೊತೆಗೆ ಮಾನಮರ್ಯಾದೆಗಳೂ ದೊರೆಯತೊಡಗಿದುವು. ಸಾಮಾನ್ಯ 
ಜನರೂ ಇದರಲ್ಲಿ ಆಸಕ್ತಿ ತೋರತೊಡಗಿದರು. ಇದರಿಂದಾಗಿ ಲಖನೌ ಶಹರದ 
ಶಾಯರಿಯ ಶೈಲಿಯೇ ವಿಶಿಷ್ಟ ಮಾದರಿಯದಾಯಿತು. ಸಾಮಾನ್ಯವಾಗಿ ಇದನ್ನು 
“ಲಖನೌ ಸ್ಕೂಲ್‌” ಅಥವಾ “ದಬಿಸ್ತಾನ್‌-ಲಖನೌ ಕೀ ಶಾಯರಿ” ಎನ್ನುವರು. 
ಈವರೆಗೂ ವಿವರಿಸಲಾದ ಶಾಯರ್‌ಗಳು ದಿಲ್ಲಿಯಿ೦ದಲೇ ಬಂದಿದ್ದರಿಂದ ಇವರ ಭಾಷೆ, 
ಸಾಹಿತ್ಯ ಶೈಲಿ ಹಾಗೂ ವಿಚಾರಗಳಲ್ಲಿ ಹೆಚ್ಚಾಗಿ ದಿಲ್ಲಿಯದೇ ಛಾಪು ಇತ್ತು. ಆದರೆ ಕ್ರಮೇಣ 
ಸ್ವಲ್ಪ ಸ್ವಲ್ಪ ಬದಲಾವಣೆಯಾಗಲಾರಂಭಿಸಿತು. ಈ ಬದಲಾವಣೆ ದಿನಗಳದಂತೆ ಹಚ್ಚು 


ವಜ ವಲ 


ಕಾಣಿಸಿತು. ಇದರ ವಿಚಾರವನ್ನು ಮುಂದಿನ ಭಾಗಗಳಲ್ಲಿ ತಿಳಿಯಬಹುದು. 


ಉರ್ದುವಿನ ಕಥೆ ೪೩ 


೭. ನಜೀರ್‌ ಅಕ್ಬರ್‌ ಆಬಾದಿ 


ಒ೦ದು ಹೂದೋಟದಲ್ಲಿ ಬಗೆಬಗೆಯ ಹೂಗಳಿದ್ದು ಅವುಗಳಿಗೆ ತಮ್ಮದೇ ಆದ 
ಸುಗಂಧ ಮತ್ತು ಚೆಲುವು ಇದ್ದರೂ ಎಲ್ಲ ಬಗೆಯ ಹೂವುಗಳು ಒಟ್ಟಾಗಿ ಆ ಹೂದೋಟದ 
ಸೌಂದರ್ಯವನ್ನು ಹೆಚ್ಚಿಸುವಂತೆ ಉರ್ದು ಶಾಯರಿಯ ಹೂದೋಟದಲ್ಲಿಯೂ ಬಗೆಬಗೆಯ 
ಹೂವುಗಳು ಅರಳಿ ಇಂದಿನವರೆಗೆ ಪರಿಮಳವನ್ನು ಸೂಸುತ್ತಿವೆ. ಅಂತಹ ಹೂವುಗಳಲ್ಲಿ 
ಒಬ್ಬರಾದ ನಜೀರ್‌ ಅಕ್ಬರ್‌ ಆಬಾದಿಯವರು, ತಮ್ಮದೇ ಆದ ವಿಶಿಷ್ಟವಾದ ಶೈಲಿಯಲ್ಲಿ 
ಅಪ್ರತಿಮರಾಗಿದ್ದರು. ನಜೀರ್‌ ಇವರ ಮೊದಲ ಹೆಸರು ವಲಿ ಮೊಹಮ್ಮದ್‌ ಎಂದಾಗಿತ್ತು. 
ದೆಹಲಿಯಲ್ಲಿ ಜನಿಸಿದ ನಜೀರ್‌ ತಮ್ಮ ಜೀವಮಾನವನ್ನೆಲ್ಲ ಆಗ್ರಾದಲ್ಲಿ ಕಳೆದರು. ಈಗ ಆ 
ಸ್ಥಳವನ್ನು ಅಕ್ಬರ್‌ ಆಬಾದ್‌ ಎಂತಲೂ ಕರೆಯುತ್ತಾರೆ. ನಜೀರ್‌ ತಮ್ಮನ್ನು ಆಗ್ರಾದವರೇ 
ಎಂದು ತಿಳಿದಿದ್ದರು ಹಾಗೂ ಅದರದೇ ಗೀತೆಗಳನ್ನು ಹಾಡುತ್ತಿದ್ದರು. ಆಗ್ರಾದಲ್ಲಿ ಗಂಡು 
ಮಕ್ಕಳಿಗೆ ಪಾಠ ಹೇಳುವುದು ಇವರ ಕೆಲಸವಾಗಿತ್ತು. ಲಾಲಾ ಬಿಲಾಸ್‌ರಾಯ್‌ ಕುಟುಂಬದ 
ಬಹಳಷ್ಟು ಮಕ್ಕಳು ಇವರಿಂದ ಫಾರ್ಸಿ ಭಾಷೆ ಕಲಿಯುತ್ತಿದ್ದರು. ಅವರು ತಿಂಗಳಿಗೆ ಹದಿನೇಳು 
ರೂಪಾಯಿಯ ವರಮಾನವನ್ನು ಇವರಿಗೆ ಕೊಡುತ್ತಿದ್ದರು. ಜೊತೆಗೆ ಒಂದು ಹೊತ್ತಿನ 
ಊಟವನ್ನೂ ಅಲ್ಲಿಯೇ ಮಾಡುತ್ತಿದ್ದರು. ಒಂದು ದಿನ ಬಿಲಾಸರಾಯ್‌ ಇವರ ಒಬ್ಬ ಮಗ 
ತಂದೆಯ ಅಂಗಡಿಯಿಂದ ಉಪ್ಪಿನಕಾಯಿ ತಂದನು. ನಜೀರ್‌ ಊಟಕ್ಕೆ ಕುಳಿತು ನೋಡುತ್ತಾರೆ, 
ಉಪ್ಪಿನಕಾಯಿಯಲ್ಲಿ ಒಂದು ಇಲಿ ಇದೆ. ಕೂಡಲೇ ಅವರು “ಇಲಿಗಳ ಉಪ್ಪಿನಕಾಯಿ” 
ಎ೦ಬ ಸ್ವಾರಸ್ಮಕರ ಕವನ ರಚಿಸಿ ಹಾಡಿದರು. ನಜೀರ್‌ ಆಗಿನ ಸಾಮಾನ್ಯ ಜನರ ಅಭಿರುಚಿಗೆ 
ತಕ್ಕಂತಹ ಬಹಳಷ್ಟು ಗಜಲ್‌ಗಳನ್ನು ರಚನೆ ಮಾಡಿದ್ದಾರೆ. ಪ್ರತಿನಿತ್ಯದ ಆಗುಹೋಗುಗಳ 
ಬಗ್ಗೆ ಪ್ರಯೋಗಾತ್ಮಕವಾಗಿ ಅಥವಾ ಸ್ಪಂತ ಅನುಭವಗಳ ಬಗ್ಗೆ ಬರೆದ ಕವಿತೆಗಳಲ್ಲಿ ನಜೀರ್‌ರ 
ಕಾವ್ಯಚಮತ್ನಾರವು ವ್ಯಕ್ತವಾಗುತ್ತದೆ. ಮಕ್ಕಳ ಜೀವನ, ಆಟ-ಪಾಠಗಳ ಬಗ್ಗೆ ಯುವಕರ 
ಚೆಲ್ಲಾಟದ ಬಗ್ಗೆ ಮತ್ತು ವೃದ್ಧರ ಚಿಂತೆಗಳ ಬಗ್ಗೆ ಬಹಳಷ್ಟು ಸ್ವಾರಸ್ಯಕರ ಗೀತೆಗಳನ್ನು ನಜೀರರು 
ಬರೆದಿದ್ದಾರೆ. ಹಿಟ್ಟು ಬೇಳ, ರೊಟ್ಟಿ ಬಡತನ, ದುಡ್ಡು, ಕೌಡಿ, ಎಳ್ಳಿನ ಉಂಡೆ, ಖಾಲಿಪಾತ್ರೆ 
ಪ್ರತಿಯೊಂದು ದಿನಬಳಕೆಯ ಸಾಮಾನುಗಳು ಇವರ ಶಾಯರಿಯ ವಸ್ತುಗಳಾಗಿ 
ಆಯ್ದೆಗೊಂಡಿವೆ. ಹೋಳಿ, ದೀಪಾವಳಿ, ಈದ್‌, ಶಬ್ದೆ-ಬರಾತ್‌, ಮೊಹರ್ರಮ್‌, 
ವಸಂತಖಯತುವಿನ ಜಾತ್ರೆಗಳ ಬಗೆಗೂ ಕವನಗಳನ್ನು ರಚಿಸಿದ್ದಾರೆ. ಮಳೆ-ಚಳಿ, ಬೇಸಿಗೆ, 
ಎಲೆಯ ಮೇಲಿನ ನೀರಿನ ಬಿಂದುಗಳು, ಬಿರುಗಾಳಿ, ಕಾರ್ಗತ್ತಲು, ಬೆಳಗು ಮತ್ತು ಸಂಜೆ 
ಹೀಗೆ ಪ್ರತಿಯೊಂದು ವಿಷಯಕ್ಕೂ ಇವರು ಕಾವ್ಯದ ಉಡುಪು ತೊಡಿಸಿದ್ದಾರೆ. ಮುಸಲ್ಮಾನ್‌ 


೪೪ ಉರ್ದುವಿನ ಕಥೆ 


ಧಾರ್ಮಿಕ ಮುಖಂಡರನ್ನು ಹೊರತುಪಡಿಸಿ, ಗುರುನಾನಕ್‌, ಮಹಾದೇವ್‌, ಕೃಷ್ಣ ಕನ್ಹಯ್ಕಾ 
ಇವರ ಬಗೆಗೂ ಬಹಳಷ್ಟು ಗೀತೆಗಳನ್ನು ಬರೆದಿದ್ದಾರೆ. ಪಾರಿವಾಳ, ಕರಡಿ, ಅಳಿಲು, ಹಕ್ಕಿ 
ಇವು ಕೂಡ ತಮ್ಮ ಕಾವ್ಯಕ್ಕ ತಕ್ಕ ವಸ್ತುಗಳಂದು ಅವರು ಭಾವಿಸಿದ್ದರು. ಇದಲ್ಲದೆ ಜೀವನ- 
ಮರಣ, ಮನುಷ್ಯನ ಸುಖ ಮತ್ತು ದುಃಖ, ಜಗತ್ತಿನ ಏರು ಪೇರುಗಳ ಬಗ್ಗೆ ಉಚ್ಚಮಟ್ಟದ 
ಕವನಗಳನ್ನು ರಚಿಸಿದ್ದಾರೆ. ಇವರ ಕವನಗಳನ್ನು ಓದಿದಾಗ, ಒಬ್ಬ ವ್ಯಕ್ತಿ ಇಷ್ಟೊಂದು 
ವಿಷಯಗಳನ್ನು ಕಾವ್ಯಮಯ ದೃಷ್ಟಿಯಿಂದ ವೀಕ್ಷಿಸಿ ಅದರಿಂದ ಸಂತಸಪಡುತ್ತಾನೆಯೇ 
ಎಂದು ಅಚ್ಚರಿಯಾಗುತ್ತದೆ. ಕವಿ ನಜೀರ್‌ರು ಹಿಂದುಸ್ತಾನದ ಜೀವನದ ಬಗೆಗೆ ಎಷ್ಟೊಂದು 
ವಿಷಯಗಳನ್ನು ಅರಿತುಕೊಂಡಿದ್ದರು ಹಾಗೂ ಸಾಮಾನ್ಯ ಜನರೊಡನೆ ಬೆರೆತು ಅವರ 
ಸುಖ-ದುಃಖಗಳಲ್ಲಿ ಭಾಗಿಯಾಗಿದ್ದರು ಎಂಬುದು ಅವರ ಬರವಣಿಗೆಯಲ್ಲಿ ವ್ಯಕ್ತವಾಗುತ್ತದೆ. 

ನಜೀರ ಕ್ರಿ.ಶ. 1740ರಲ್ಲಿ ಜನಿಸಿದ್ದರು ಎಂದು ಊಹಿಸಬಹುದು. ಆ ಸಮಯದಲ್ಲಿ 
ದೆಹಲಿಯಲ್ಲಿ ಶಾಯರಿಯ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದುವು. ಆಗ್ರಾ ಕೂಡ ಶಾಯರಿಯ 
ಕೇ೦ದ್ರವಾಗಿತ್ತು. ಆದರೆ, ಆಗ್ರಾ ನಗರದ ಮೇಲೆ ದರ್ಬಾರದ ಪ್ರಭಾವವು ಹೆಚ್ಚಾದುದರಿ೦ದ 
ಸಾಮಾನ್ಯ ಜನಜೀವನ ಮತ್ತು ಸಾಮಾನ್ಯ ಜನತೆಯ ಕಡೆ ಯಾರೂ ಗಮನ ಹರಿಸಿರಲಿಲ್ಲ. 
ಕವಿ ನಜೀರ್‌ರು ಶಾಯರಿಯ ಗಗನದಿ೦ದ ಇಳಿದು ಭೂಮಿಯ ವಸ್ತುಗಳನ್ನು ನೋಡಿದಾಗ 
ಅವುಗಳಲ್ಲಿಯೂ ಕೂಡ ಇವರಿಗೆ ಸೌಂದರ್ಯ ಕಂಡಿತು. ಸಾಮಾನ್ಯ ಜನರ ಕಡೆ ಇವರ 
ಗಮನ ಎಷ್ಟರಮಟ್ಟಿಗೆ ಸಳಯಿತು ಎಂದರೆ, ರಾಜರ, ಶ್ರೀಮ೦ತರ ಮತ್ತು ದರ್ಬಾರುಗಳ 
ಕಡೆಗೆ ತಿರುಗಿ ಕೂಡ ನೋಡದಾದರು. ಆ ಕ್ಷಣಗಳಲ್ಲಿ ಹೈದರಾಬಾದಿನಿಂದ ಕರೆ ಬಂದಿತು; 
ಭರತ್‌ಪೂರದ ರಾಜ ಹಣಕಳುಹಿಸಿ ಕರೆಯಿಸಿದನು. ಅವಧ್‌ ದರಬಾರವು ನಜೀರರನ್ನು 
ಆಹ್ವಾನಿಸುವ ಇಚ್ಛೆ ಪ್ರಕಟಿಸಿತು. ನಜೀರರು ಎಲ್ಲಿಯೂ ಹೋಗಲಿಲ್ಲ. ಬಹುಶಃ ಅವರಿಗೆ 
ತಾಜ್‌ಮಹಲ್‌ನಿಂದ ದೂರವಿರುವ ಇಚ್ಛೆಯಿರಲಿಲ್ಲ. ಇಲ್ಲವೇ ಅವರು ಬೇರೆ ಕಡೆ 
ಹೋಗುವುದರಿಂದ ತಮ್ಮ ಸ್ವಾತಂತ್ರ ಷ್ಠ ಅಡ್ಡಿಬರುವುದೆ೦ದು ಭಾವಿಸಿರಬಹುದು. ಅದೇನೇ 
ಇರಲಿ, ಇವರ ಬಗ್ಗೆ ಒಂದು ಘಟನೆಯನ್ನು ಹೇಳುತ್ತಾರೆ; ಭರತ್‌ಪುರದ ರಾಜನು ಕವಿ 
ನಜೀರರನ್ನು ಕರೆದುಕೊ೦ಡು ಬರಲು ಐದು ನೂರು ರೂಪಾಯಿ ಥೈಲಿಯನ್ನು ಕೊಟ್ಟು 
ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ದರಂತೆ. ಅಂದು ನಜೀರರು ಆ ಹಣವನ್ನೇನೋ ಪಡೆದುಕೊಂಡು 
ಮನೆಯಲ್ಲಿಟ್ಟರು. ಆದರೆ, ಕಳ್ಳರ ಭಯದಿಂದ ರಾತ್ರಿಯಿಡೀ ಮಲಗಲು ಸಾಧ್ಯವಾಗಲಿಲ್ಲ. 
ಬೆಳಗ್ಗೆ ಎದ್ದೊಡನೆ ಆ ವ್ಯಕ್ತಿಗೆ ಹಣವನ್ನು ಹಿಂದಿರುಗಿಸಿ, ರಾಜರಿಗೆ ತಮ್ಮ ಅಭಿವಾದನೆಗಳನ್ನು 
ಸಲ್ಲಿಸಿ ಬರಲಾಗುವದಿಲ್ಲವೆಂದು ಹೇಳಿದರಂತೆ. ಆಗ ಆ ವ್ಯಕ್ತಿಯು “ನಿನ್ನೆ ತಾನೇ ಬರಲು 
ಸಿದ್ದರಿದ್ದಿರಿ, ಇಂದೇನಾಯಿತು” ಎಂದು ಕಾರಣ ಕೇಳಿದಾಗ ಈ ಐದು ನೂರು ರೂಪಾಯಿ 
ಡ್‌ ಜೀವಕ್ಕೆ ರಾತ್ರಿಯಿಡೀ ತೊಂದರೆ ಮಾಡಿತು. ಅನ್ನು ಮುಂದೆ ದರ್ಬಾರದಿಂದ ಬರುವ 
ಹಣ ನನಗೆ ಯಾವ ಸಂತೋಷ ನೀಡಬಲ್ಲದು; ನಾನು “ಈ ತೊಡಕಿನಲ್ಲಿ ಸಿಲುಕಲಾರೆ” 
ಎ೦ದುತ್ತರಿಸಿದರು. 


ಉರ್ದುವಿನ ಕಥೆ ೪೫ 


ಹೀಗಿದ್ದರು ನಜೀರ್‌ ಅಕ್ಬರ್‌ ಆಬಾದಿ! ಇವರು ತೊಂಬತ್ತು ವರ್ಷದ ತುಂಬು 
ಜೀವನ ನಡೆಸಿದರು. ವೃದ್ಧಾಪ್ಯದಲ್ಲಿ ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿ, ಕ್ರಿ.ಶ. 1830ರಲ್ಲಿ 
ನಿಧನರಾದರು. ಮಗ ಖಲೀಫಾ, ಗುಲ್ಜಾರ್‌ ಅಲಿ ಅಸೀರ್‌ ಇವರ ಶಿಷ್ಕನಾಗಿದ್ದನು, 
ಇವರಂತೆಯೇ ಶಾಯರಿ ಮಾಡುತ್ತಿದ್ದನು. ನಜೀರ್‌ರವರಿಗೆ ಕಲವು ಶಿಷ್ಕರಿದ್ದರು. ಅವರಲ್ಲಿ 
ಕುತುಬುದ್ದೀನ್‌ ಬಾತಿನ್‌ ಎಂಬುವರು ಪ್ರಸಿದ್ದರು. ನಜೀರ್‌ರ ಬದುಕು ಶುದ್ದ ಮತ್ತು 
ಪವಿತ್ರವಾಗಿತ್ತು. ಹೀಗಾಗಿ ಜನರು ಅವರನ್ನು ವಲಿ (ಶರಣ)ಯೆಂದು ತಿಳಿದಿದ್ದರು. ಇವರ 
ನಿಧನಾ ನಂತರ ಇವರ ಸ್ಥಾನಮಾನವನ್ನು ಮಗ ಗುಲ್ಜಾರ್‌ ಅಲಿ ಇವರಿಗೆ ನೀಡಲಾಯಿತು. 
ಆಗ್ರಾದಲ್ಲಿ ನಜೀರ್‌ರ ಸಮಾಧಿ ಇದ್ದ ಸ್ಥಳದಲ್ಲಿ ಬಹಳ ಕಾಲ ಉರುಸ್‌ (ಜಾತ್ರ) ಏರ್ಪಡುತ್ತಿತ್ತು 

ಇತರ ಶಾಯರ್‌ಗಳ ಶೈಲಿಗಿ೦ತ ನಜೀರ್‌ರ ಶೈಲಿ ಭಿನ್ನವಾಗಿತ್ತು. ಅವರು ಕೆಳಮಟ್ಟದ 
ಶಾಯರಿ ಹೇಳುತ್ತಿದ್ದರೆಂದು, ಮೊದಮೊದಲು ಇವರಿಗೆ ಮರ್ಯಾದೆ ಸಿಗುತ್ತಿರಲಿಲ್ಲ. ಕ್ರಮೇಣ, 
ತಮ್ಮ ಅಭಿಪ್ರಾಯ ಬದಲಿಸಿ ಸಹೃದಯರು ಗೌರವ ನೀಡಲಾರಂಭಿಸಿದರು. ಪ್ರಸ್ತುತದಲ್ಲಿ 
ಇವರ ಹೆಸರು ಉರ್ದು ಭಾಷೆಯ ಪ್ರಮುಖ ಶಾಯರ್‌ಗಳಲ್ಲಿ ಗಣಿಸಲ್ಪಡುತ್ತಿದೆ. ನಜೀರರು 
ಪರ್ಶಿಯನ್‌ ಭಾಷೆಯಲ್ಲಿಯೂ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಹಿಂದಿ, ಪಂಜಾಬಿ, 
ಪೂರ್ವದ ಭಾಷೆಗಳನ್ನು ಅರಿತಿದ್ದರು; ಆದರೆ ಆಗಾಗ ಭಾಷೆಯಲ್ಲಿ ತಪ್ಪುಗಳನ್ನು ಸಹ 
ಮಾಡುತ್ತಿದ್ದರು. ಸಾಮಾನ್ಯ ಜನರ ವಿಚಾರದಲ್ಲಿ ಕ್ಷುಲ್ಲಕ ಮತ್ತು ಕೆಟ್ಟ ಮಾತುಗಳನ್ನು 
ಬರೆದುಬಿಡುತ್ತಿದ್ದರು. ಅವರು ಯಾವ ರೀತಿ ಅ೦ತಹ ವಿಚಾರಗಳನ್ನು ಬರೆಯುತ್ತಿದ್ದರೋ 
ಅವು ಹೆಚ್ಚು ಜನರ ಅರಿವಿಗೆ ನಿಲಕುತ್ತಿರಲಿಲ್ಲ. 

ಕವಿ ನಜೀರ್‌ರವರ ವಿಷಯವನ್ನು ಹೀಗೆ ಪಶ್ಯೇಕವಾಗಿ ಬರೆಯಲು ಕಾರಣವೇನೆಂದರೆ 
ಅವರು ದಿಲ್ಲಿಯ ಶೈಲಿಯನ್ನಾಗಲೀ ಅಥವಾ ಲಖನೌದ ಶೈಲಿಯನ್ನಾಗಲೀ ಅವಲಂಬಿಸಿರಲಿಲ್ಲ. 
ಅವರ ಪ್ರಪಂಚವೇ ಬೇರೆಯಾಗಿತ್ತು. ಅವರ ವಿಚಾರಗಳು ವಿಭಿನ್ನವಾಗಿದ್ದುವು. ಅವರ 
ಶಾಯರಿಯ ಶೈಲಿಯ ಮಟ್ಟ ಬೇರೆಯಾಗಿತ್ತು. ಕವಿ ನಜೀರ್‌ರ ಕವಿತೆಗಳನ್ನು 
ಅರ್ಥಮಾಡಿಕೊಳ್ಳಬೇಕಾದರೆ, ಆಗಿನ ಕಾಲದ ಸಾಮಾನ್ಯ ಜನತೆಯ ಬದುಕು, ಆಚಾರ- 
ವಿಚಾರಗಳು, ನಡುವಳಿಕೆಗಳು, ಅಭಿರುಚಿ, ಇತ್ಯಾದಿಗಳ ಬಗ್ಗೆ ತಿಳಿಯಬೇಕಾದ ಅವಶ್ಯಕತೆ 
ಇದೆ. ನಜೀರ್‌ರವರ ಕವನ ಸಂಕಲನ ಉರ್ದು ಹಾಗೂ ಹಿಂದಿ ಭಾಷೆಗಳಲ್ಲಿ ಅನೇಕ ಸಲ 
ಮುದ್ರಿತವಾಗಿದೆ. ಇಂದಿಗೂ ಅವರನ್ನು ಉರ್ದುಭಾಷೆಯ ಹಿರಿಯ ಕವಿಗಳಲ್ಲಿ ಒಬ್ಬರೆಂದು 
ಪರಿಗಣಿಸಲಾಗುತ್ತದೆ. 


೪೬ ಉರ್ದುವಿನ ಕಥೆ 


೮. ಲಖನೌ ಶಾಯರಿ ಮಾರ್ಗ 


ಆಗ ಮೊಫಲ್‌ ಸಾಮ್ರಾಜ್ಯವು ದುರ್ಬಲವಾದ ಕಾಲ. ಅಲ್ಲಿಯ ವಾತಾವರಣವು 
ದಿನಂಪ್ರತಿ ಹದಗೆಡತೊಡಗಿತ್ತು. ಹಚ್ಚಾನ್ಹಚ್ಚು ಶಾಯರ್‌ಗಳು ಅವಧ್‌ ರಾಜ್ಯಕ್ಕೆ ಹೋಗಿ 
ಅಲ್ಲಿಯೇ ನೆಲೆಸಿದ್ದರು. ಇದರಿಂದಾಗಿ ದಿಲ್ಲಿಯಂತೆಯೇ ಲಖನೌ ಕೂಡ ಉರ್ದು ಶೇರ್‌- 
ಶಾಯರಿ ಸಂಸ್ಕೃತಿಯ ಕೇಂದ್ರವಾಯಿತು. ದಿನಗಳು ಕಳೆದಂತೆ ಕ್ರಮೇಣ ಲಖನೌ 
ಶಾಯರಿಯಲ್ಲಿ ಕೆಲವು ವಿಶೇಷತೆಗಳು ಕಾಣಿಸಿಕೊಂಡುವು. ಹೀಗಾಗಿ ಲಖನೌ ಕಾವ್ಕಶೈಲಿಯು 
ದಿಲ್ಲಿಯ ಕಾವ್ಯಶೈಲಿಗಿ೦ತಲೂ ವಿಭಿನ್ನವಾಗಿ ಕಾಣತೊಡಗಿತು. ಈ ಬದಲಾವಣೆಯು ಭಾಷೆ 
ಹೇಳುವ ರೀತಿ, ಕಲೆ, ವಿಚಾರ ಮತ್ತು ಭಾವನೆಗಳ ಆಯ್ಕೆಯಲ್ಲಿಯೂ ವಿಶೇಷವಾಗಿ 
ವ್ಯಕ್ತವಾಗುತ್ತಲಿತ್ತು. ಭಾಷೆಯು ಉರ್ದು ಆಗಿದ್ದರೂ ಕೆಲವು ಶಬ್ದಗಳು, ಕೆಲವು ನಾಣ್ನುಡಿಗಳು, 
ಕಲವು ಶಬ್ದಗಳ ಮೈತ್ರಿಯು ವಿಶಿಷ್ಟತೆಯೊಡನೆ ಮೆರಗುಗೊಂಡಿತ್ತಲ್ಲದೆ ಎಲ್ಲಕ್ಕೂ ಮಿಗಿಲಾಗಿ 
ಹೇಳುವ ಶೈಲಿಯಲ್ಲಿ ವಿಭಿನ್ನತೆ ಕಂಡುಬರುತ್ತಿತ್ತು. ಈ ರೀತಿಯ ಬದಲಾವಣೆಯು ದಿಲ್ಲಿಯ 
ಶಾಯರ್‌ಗಳ ಶಾಯರಿಯಲ್ಲಿಯೂ ಅಲ್ಲ ಪಮಾಣದಲ್ಲಿ ಇತ್ತು. ಆದರೆ ಲಖನೌದಲ್ಲಿ 
ಇದರ ಬಳಕೆ ಹೆಚ್ಚಾಗತೊಡಗಿತು. ಇದರಿಂದಾಗಿ ಶೇರ್‌ಗಳನ್ನು ಕೇವಲ ಶಬ್ದ ಚಮತ್ಕಾರ 
ಮತ್ತು ನಾಣ್ಣುಡಿಗಳಿಗಾಗಿಯೇ ಹೇಳಲಾಗಿದೆ ಎಂದು ಎನಿಸುತ್ತಿತ್ತು ಭಾಷೆಯ ಬೆಳವಣಿಗೆಯ 
ಬಗ್ಗೆ ಅವಶ್ಯಕತೆಗಿ೦ತ ಹೆಚ್ಚು ಗಮನ ಕೊಡಲಾಗುತ್ತಿತ್ತು. ಭಾವನೆ ಮತ್ತು ವಿಚಾರಗಳ ಬಗ್ಗೆ 
ಗಮನ ಕಡಮೆಯಾಯಿತು. ಸಾಧಾರಣವಾದ, ಅಸಭ್ಯರೀತಿಯ, ಆಡ೦ಬರದ ಮತ್ತು 
ಅರ್ಥವಿಲ್ಲದ ವಿಚಾರಗಳನ್ನು ಕೂಡ ಸ್ವಾರಸ್ಕಕರವಾಗಿ ವ್ಯಕ್ತಪಡಿಸುವ ಕಲೆಗೆ ಶಾಯರಿ ಎಂದು 
ತಿಳಿಯತೊಡಗಿದರು. ಇದರಿಂದಾಗಿ ಉರ್ದು ಶಾಯರಿಯ ಸ್ವಾದವು ಕಡಮೆಯಾಯಿತು. 
ಹೀಗೆ ಕಂಡು ಬಂದ ಬದಲಾವಣೆಯು ಕೃತಕ ಹೂವುಗಳ ಅಂದದಂತೆ ನೋಡಲು ಮಾತ್ರ 
ಸುಂದರವಾಗಿ ಕಾಣತೊಡಗಿತು. ಈ ಮಾತು ಎಲ್ಲ ಶಾಯರ್‌ಗಳಿಗೆ ಅನ್ಹಯಿಸುತ್ತಿದ್ದಿಲ್ಲ: 
ಆದರೆ ಶೈಲಿಯ೦ತೂ ಖಂಡಿತವಾಗಿಯೂ ಅತಿಸಾಮಾನ್ಯವಾಗಿತ್ತು. 

ಲಖನೌ ಶಾಯರಿಯ ಕಾಲದಲ್ಲಿ ಉರ್ದು ಕಾವ್ಯದ ಮೂರು ಪ್ರಕಾರಗಳ ಬಗ್ಗೆ 
ಹೆಚ್ಚು ಗಮನ ನೀಡಲಾಗಿತ್ತು. ಇದರಲ್ಲಿ ಮೊದಲನೆಯದು ಗಜಲ್‌, ಎರಡನೆಯದು 
ಮರ್ಸಿಯಾ ಮತ್ತು ಮೂರನೆಯದು ಮಸ್ತವಿ. ಗಜಲ್‌ ಹೇಳುವುದರಲ್ಲಿ ಪ್ರಮುಖವಾದ 
ಹೆಸರು ಶೇಖ್‌ ಇಮಾಮ್‌ ಬಕ್ಸ್‌ ನಾಸಿಖ್‌ ಮತ್ತು ಖ್ವಾಜಾ ಹೃದರ್‌ ಅಲಿ ಆತಿಶ್‌ ಇವರದಾಗಿದೆ. 
ಇವರ ಶಿಷ್ಕರಾದ ಔಸತ್‌ ಅಲಿ ರಷ್ಕ್‌ ಮುನೀರ್‌ ಶಿಕ್ಚಾ ಆಬಾದಿ, ವಜೀರ್‌, ರಂದ್‌, ಬಹರ್‌, 


ಉರ್ದುವಿನ ಕಥೆ ೪೭ 


ಜಿಯಾ, ಖಲೀಲ್‌, ಪಂಡಿತ್‌ ದಯಾಶಂಕರ್‌ ನಸೀಮ ಇವರಲ್ಲ ತಮ್ಮಗುರುಗಳ ಹೆಸರನ್ನು 
ಕೀರ್ತಿಭಾಜನ ಮಾಡಿದರು. ಮರ್ಸಿಯಾ ರಜಿಸುವವರಲ್ಲಿ ಪ್ರಮುಖರು ಮೀರ್‌ ಖಲೀಕ್‌, 
ಮೀರ್‌ ಜಮೀರ್‌, ಮಿರ್ಜಾ ಸಲಾಮತ್‌ ಅಲಿ ದಬೀರ್‌ ಮತ್ತು ಮೀರ್‌ ಬಬರ್‌ ಅಲಿ 
ಅನೀಸ್‌. ವಿಶೇಷವಾಗಿ ಮಿರ್ಜಾ ದಬೀರ್‌ ಮತ್ತು ಮೀರ್‌ ಅನೀಸ್‌ ಹಾಗೂ ಇವರ 
ಮನೆತನದವರು ತಮ್ಮ ಮರ್ಸಿಯೆಗಳಿಂದ ಉರ್ದು ಸಾಹಿತ್ಯ ಮಾತೆಯ ಮಡಿಲನ್ನು 
ಕವಿತೆಗಳಿಂದ ತುಂಬಿ ತುಳುಕಿಸಿದರು. ಇದಕ್ಕೆ ಕಾರಣವೇನೆಂದರೆ ಲಖನೌ ನವಾಬರು 
ಮತ್ತು ರಾಜರು ಶಿಯಾ ಧರ್ಮಕ್ಕೆ ಹಚ್ಚು ಪ್ರಾಶಸ್ತ್ಯ ನೀಡುತ್ತಿದ್ದರು. ಮೊಹರಂ ಹಬ್ಬವನ್ನು 
ಅತೀವ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಇದರಿಂದ ಮರ್ಸಿಯೆಗಳು ಏಳಯಾಗಲು 
ಕಾಲಾವಕಾಶ ದೊರೆಯಿತು. ಅಂತೆಯೇ ಲಖನೌದಲ್ಲಿ ಹೋಳಿ, ವಸಂತ್‌ ಮತ್ತು ದೀಪಾವಳಿ 
ಹಬ್ಬಗಳನ್ನು ಕೂಡ ಉತ್ಸಾಹದಿಂದ ಆಚರಿಸುತ್ತಿದ್ದರು; ಜಾತ್ರೆಗಳು ಹೆಚ್ಚು ಪ್ರಮಾಣದಲ್ಲಿ 
ನಡೆಯುತ್ತಿದ್ದುವು ಎಂಬ ವಿಷಯವನ್ನು ಇಲ್ಲಿ ಕಡೆಗೆಣಿಸಲಾಗದು. ಇಂತಹ ಜಾತ್ರೆ, ಹಬ್ಬ- 
ಹರಿದಿನಗಳಲ್ಲಿ ಹಿಂದು ಮತ್ತು ಮುಸಲ್ಮಾನರು ಆಸಕ್ತಿಯಿಂದ ಪಾಲುಗೊಳ್ಳುತ್ತಿದ್ದರು. 
ಅವಧ್‌ ಪ್ರಾಂತವು ಮೊಫಲ್‌ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಅನೇಕ 
ಹೀಳಿಗೆಗಳವರೆಗೆ, ಎಂದರೆ ಅಸೀಘುದೇಲಾ ಇವರ ಅನಂತರ ಸಹೋದರ ಸಾದತ್‌ ಅಲಿ 
ಖಾನ್‌ ಸಿಂಹಾಸನದ ಮೇಲೆ ಆಸೀನರಾಗುವವರೆಗೆ, ಇಲ್ಲಿಯ ನವಾಬರನ್ನು ಮೊಘಲ್‌ 
ಸಾಮ್ರಾಜ್ಯದ ಮಂತ್ರಿಗಳೆಂದೇ ತಿಳಿಯಲಾಗುತ್ತಿತ್ತು. ಇವರ ದಿಲ್ಲಿಯ ಸಂಬಂಧ ನೆಪ 
ಮಾತ್ರಕ್ಕಿರುತ್ತಿತ್ತು. ಅವರನ್ನು ರಾಜರೆ೦ದು ಕೂಡ ಸ೦ಬೋಧಿಸುತ್ತಿರಲಿಲ್ಲ. ಆ ಸಮಯದಲ್ಲಿ 
ಮರಾಠರು, ಜಾಟರು, ಸಿಖ್ಲರು. ರೋಹಿಲರು ಇವರೆಲ್ಲ ಬಲಶಾಲಿಯಾಗತೊಡಗಿದರು. 
ಆದರೆ ಎಲ್ಲರಿಗಿಂತ ಹಚ್ಚು ಬಲಶಾಲಿಯಾದ ಸ್ಥಾನವು ಆಂಗ್ಲರ ಈಸ್ತ ಇಂಡಿಯಾ ಕಂಪನಿಗೆ 
ದೊರೆಯಿತು. ಈಸ್ಟ ಇಂಡಿಯಾ ಕಂಪನಿಯು ಒಂದು ರೀತಿಯಲ್ಲಿ ಇಲ್ಲಿಯ ಭವಿಷ್ಯದ 
ತೀರ್ಮಾನ ಮಾಡುತ್ತಿತ್ತು. ಪ್ಲಾಸಿ ಕಾಳಗದ ಅನಂತರ ಆಂಗ್ಲರು ಬಂಗಾಳ ಮತ್ತು ಬಿಹಾರವನ್ನು 
ತಮ್ಮ ಸ್ವಾಧೀನಪಡಿಸಿಕೊಂಡರು; ಮದ್ರಾಸ್‌ ಮತ್ತಿತರ ಪ್ರದೇಶಗಳು ಇವರ ಅಧೀನದಲ್ಲಿದ್ದುವು. 
ಮೈಸೂರಿನ ರಾಜರು, ನಿಜಾಮರು ಮತ್ತು ಮರಾಠರು ಇವರೆಲ್ಲ ಆಂಗ್ಲರ ಹಿಡಿತದಲ್ಲಿದ್ದರು. 
ದಿಲ್ಲಿಯ ರಾಜರು ಇವರ ಕರುಣೆ ಮತ್ತು ಅನುಕಂಪದಲ್ಲಿ ಜೀವನಯಾಪನೆ ಮಾಡುತ್ತಿದ್ದರು. 
ಅವಧನಲ್ಲಿ ಕಂಪನಿಯವರ ದಬ್ಬಾಳಿಕೆ ನಡೆಯುತ್ತಿತ್ತು. ಅಸಿಫುದೌಲಾ ಮತ್ತು ಆತನ 
ರಾಣಿಯನ್ನು ಪೀಡಿಸಿ ಲಕ್ಷಾ೦ತರ ರೂಪಾಯಿಗಳನ್ನು ವಸೂಲು ಮಾಡುತ್ತಿದ್ದರು. ಸಾದತ್‌ 
ಅಲಿಖಾನ್‌ನಿಂದ ಅವಧ ರಾಜ್ಯದ ಒಂದು ಭಾಗವನ್ನು ವಶಪಡಿಸಿಕೊ೦ಡಿದ್ದರು ಹಾಗೂ 
ಗಾಜಿಯುದ್ದೀನ್‌ ಹೈದರ್‌ನಿಂದ ರಕ್ಷಣೆಗೆಂದು ಸೈನ್ಯದ ಖರ್ಚಿಗಾಗಿ ಅತಿದೊಡ್ಡ ಮೊತ್ತದ 
ಹಣವನ್ನು ವಸೂಲು ಮಾಡುತ್ತಿದ್ದರು. ಈ ಹಣಕ್ಕೆ ಬದಲಾಗಿ ಇವರಿಗೆ ರಾಜನೆ೦ಬ ಬಿರುದು 
ನೀಡಿದ್ದರು. ಈ ರೀತಿಯಾಗಿ ಅವಧ ರಾಜ್ಯದಲ್ಲಿ ರಾಜರ ಆಳ್ವಿಕೆ ಆರಂಭವಾಯಿತು. ಆದರೆ 
ರಾಜರ ಆಳ್ವಿಕೆಯೂ ಮೊಫಲ ಸಾಮ್ರಾಜ್ಯದಷ್ಟೇ ದುರ್ಬಲವಾಗಿತ್ತು. ಮೇಲ್ನೋಟಕ್ಕೆ ಎಲ್ಲವೂ 


೪೮ ಉರ್ದುವಿನ ಕಥೆ 


ಚೆನ್ನಾಗಿಯೇ ಕಾಣುತ್ತಿತ್ತು ಹಾಗೂ ಈ ಪಭಾವದಿಂದಲೇ ಲಖನೌ ಶಾಯರಿಯಲ್ಲಿ ವರ್ಣನೆ, 
ಭಾವಾಭಿವ್ಯಕ್ರತೆಯ ಅರಿವು ಹೆಚ್ಚಾಗಿ ಕಂಡುಬರುತ್ತದೆ. 

ಶೇಖ್‌ ಇಮಾಮ್‌ ಬಕ್ಷ ನಾಸಿಖ್‌ ಆ ಕಾಲದ ಎಲ್ಲರಿಗಿಂತ ದೊಡ್ಡ ಶಾಯರ್‌ 
ಎಂದು ಒಪ್ಪಿಕೊಳ್ಳಲಾಗಿದೆ. ಇವರ ಬಾಲ್ಯಜೀವನದ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೆ 
ಇವರನ್ನು ಶೇಖ್‌ ಖುದಾಭಕ್ಸ್‌ ಸಾಕಿದ್ದರು ಮತ್ತು ಉನ್ನತ ಶಿಕ್ಷಣ ಕೊಡಿಸಿದ್ದರು ಎಂದು 
ಹೇಳಲಾಗಿದೆ. ನಾಸಿಖ್‌ರ ಶಿಷ್ಕರಲ್ಲಿ ಲಖನೌದ ಬಹಳಷ್ಟು ಉಮ್ರಾ (ಕವಿ)ಗಳಿದ್ದರು. ಆಗ 
ಮಂತ್ರಿಯಾಗಿದ್ದ ಆಗಾಮೀರ್‌ ಇವರು ನಡೆಸುತ್ತಿದ್ದ ಕವಿಗೋಷ್ಠಿಯ ಸ್ಥಳವು ಇಂದಿಗೂ 
ಪ್ರಸಿದ್ಧವಾಗಿದೆ. ಖ್ಯಾತ ಪತ್ರಕರ್ತ ಫಕೀರ ಮೊಹಮೃದ್‌ ಖಾನ್‌ ಗೋಮಾ ಇವರು ಕೂಡ 
ನಾಸಿಖ್‌ರ ಶಿಷ್ಕರಾಗಿದ್ದರು. ಸಾಹಿತ್ಯ ಮತ್ತು ಸ೦ಸ್ಥತಿಯ ಬಗ್ಗ ಅಭಿರುಚಿ ಇರುವವರೆಲ್ಲ 
ಇವರನ್ನು ಸುತ್ತುವರೆದಿರುತ್ತಿದ್ದರು. ಗಾಜಿಯುದ್ದೀನ್‌ ಹೃದರ್‌ ರಾಜ ಇದರಿಂದ 
ಕೋಪಿಸಿಕೊ೦ಡನು. ಹೀಗಾಗಿ ಕವಿ ನಾಸಿಖ್‌ ಬಹಳ ದಿನಗಳವರೆಗೆ ಕಾನಪುರ ಮತ್ತು 
ಅಲಹಾಬಾದ್‌ನಲ್ಲಿರಬೇಕಾಯಿತು. ನಾಸಿಖ್‌ರ ಬಣ್ಣ ಕಪ್ಪು ಇದ್ದು ಇವರು ಪಹಿಲ್ವಾನರಾಗಿದ್ದರು. 
ಜನರು ಇವರ ರೂಪವನ್ನು ಅಣಕಿಸುತ್ತಿದ್ದರು. ಇವರ ಸಮಕಾಲೀನ ಕವಿ ಖಾಜಾ 
ಆತಿಶ್‌ರೊಡನೆ ನಾಸಿಖ್‌ರ ಟೀಕೆ ನಡೆಯುತ್ತಿತ್ತು. ನಾಸಿಕ್‌ ಗಜಲ್‌ಗಳನ್ನು ಹೆಚ್ಚಾಗಿ ರಚಿಸಿದ್ದಾರೆ. 
ಒ೦ದು ಮಸ್ನವಿಯನ್ನೂ ಬರೆದಿದ್ದಾರೆ. ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಾಕಷ್ಟು ಕವನ ರಚಿಸಿದ್ದಾರೆ. 
ಇವರ ಶಾಯರಿಗಳಲ್ಲಿ ಇತರರ ಪ್ರಭಾವವಿಲ್ಲ ಆದರೆ ಆಡಂಬರವಿದೆ, ಪದಜೋಡಣ 
ಮತ್ತು ಶಾಯರಿಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೂ, ಭಾವನೆಗಳನ್ನು 
ಕಡೆಗಣಿಸುತ್ತಿದ್ದರು. ಇವರು ಕ್ರಿ.ಶ. 1837 ರಲ್ಲಿ ನಿಧನರಾದರು. 


ನಾಸಿಖ್‌ ಅವರಂತೆಯೇ ಖ್ಹಾಜಾ ಹೃದರ್‌ ಅಲಿ ಆತಿಶ್‌ರೂ ಗಜಲ್‌ಗಳನ್ನು 
ರಚಿಸಿದ್ದಾರೆ. ಅವರು ಫೃಜಾಬಾದಿನಲ್ಲಿ ಜನಿಸಿದರು. ತಂದೆಯ ಅಕಾಲಿಕ ಮರಣದಿಂದ 
ಆತಿಶ್‌ರಿಗೆ ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಸಿಪಾಯಿಯಂತೆ ಜೀವನ 
ಸಾಗಿಸುತ್ತಿದ್ದರು. ಲಖನೌದಲ್ಲಿ ಶೇರ್‌ ಮತ್ತು ಶಾಯರಿಯ ಪ್ರಭಾವ ನೋಡಿ ಮುಸ್ತಫಿ 
ಇವರ ಶಿಷ್ಕರಾದರು. ಕಲವೇ ದಿನಗಳಲ್ಲಿ ಹಲವಾರು ಶಿಷ್ಕರನ್ನು ಪಡೆದು ಇವರೇ 
ಗುರುಗಳಾಗಿಬಿಟ್ಟರು. ಇವರ ಶಿಷ್ಕರಲ್ಲಿ ನಸೀಮ್‌, ರುದ್‌ ಮತ್ತು ಖಲೀಲ್‌ ಪ್ರಸಿದ್ಧರಾಗಿದ್ದಾರೆ. 
ಕವಿ ಆತಿಷ್‌ ಬಡತನದ ಬವಣೆಗೆ ತುತ್ತಾಗಿದ್ದರು. ಬಡವರಾಗಿದ್ದರೂ ಸ್ವಾವಲಂಬಿ ಮತ್ತು 
ಸ್ವತಂತ್ರ ಮನೋಭಾವದವರಾಗಿದ್ದರು. ಯಾರ ಸಹಾಯವನ್ನೂ ಅಪೇಕ್ಷಿಸುತ್ತಿರಲಿಲ್ಲ ತಮಗೆ 
ದೊರೆತದ್ದನ್ನು ಬಡವರಲ್ಲಿ ಹಂಚುತ್ತಿದ್ದರು. ಇವರು ಒಳ್ಳೆಯ ಸ್ತಭಾವದವರಾಗಿದ್ದು, ಕಾವ್ಯ 
ರಚನೆಗೆ ಅಂತರಾಳದಿಂದ ಹೊರಹೊಮ್ಮುವ ಭಾವನೆಗಳು ಅತೀ ಅವಶ್ಯಕವೆಂದು ತಿಳಿದಿದ್ದರು. 
ಆತಿಶ್‌ರ ಗಜಲ್‌ಗಳಲ್ಲಿ ಭಾವನೆಗಳ ಅಭಿವ್ಯಕ್ತಿ ಲಹರಿ ಹಾಗೂ ರೋಮಾಂಚಕಾರಿ ಅನುಭವ 
ಹೆಚ್ಚಾಗಿ ದೊರೆಯುತ್ತವೆ. ಇವರನ್ನು ಉಚ್ಚಮಟ್ಟದ ಶಾಯರ್‌ಗಳಲ್ಲಿ ಒಬ್ಬರೆಂದು 


ಉರ್ದುವಿನ ಕಥೆ ರ 


ಪರಿಗಣಿಸುತ್ತಾರೆ. ಇವರ ಗಜಲ್‌ಗಳ ಸಂಕಲನಗಳು ಪ್ರಕಟಿತವಾಗಿವೆ. ಕ್ರಿ.ಶ. 1847ರಲ್ಲಿ 
ಆತಿಷ್‌ರು ನಿಧನರಾದರು. 

ನಾಸಿಖ್‌ರ ಶಿಷ್ಕರಲ್ಲಿ ರಶ್ಯ ಮತ್ತು ವಜೀರ ಪ್ರಮುಖರು. ರಶ್ಯ ಶಾಯರಿಯ 
ನಿಯಮಗಳನ್ನು ಪಾಲಿಸಿ ಗುರುವಿನ ಕೆಲಸವನ್ನು ಮುಂದುವರೆಸಿದರು. ಕಲವು ಪುಸ್ತಕಗಳನ್ನು 
ಬರೆದು ರಾಜರಿ೦ದ ಪುರಸ್ಕಾರ ಪಡೆದರು. ಬಹಳಷ್ಟು ಗಜಲ್‌ಗಳನ್ನು ಬರೆದಿದ್ದಾರೆ. ಆತಿಶ್‌ರವರ 
ಶಿಷ್ಯರಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದವರು ಪಂಡಿತ್‌ ದಯಾಶಂಕರ ನಸೀಮ್‌. ಇವರು 
ಕಾಶ್ಮೀರಿ ಬ್ರಾಹ್ಮಣರಾಗಿದ್ದರು. ಇವರ ಮಸ್ತವಿ “ಗುಲ್ದಾರ್‌-ಎ-ನಸೀಮ್‌” ಇವರನ್ನು 
ಕಾವ್ಯಲೋಕದಲ್ಲಿ ಅಮರರನ್ನಾಗಿಸಿದೆ. ಈ ಮಸ್ನವಿಯಲ್ಲಿ “ಗುಲೇಬಕಾವಲಿ”ಯ ಪ್ರಸಿದ್ಧವಾದ 
ಕತೆಯನ್ನು ಸೊಗಸಾದ ಶೈಲಿಯಲ್ಲಿ ಕಾವ್ಯರೂಪದಲ್ಲಿ ಅವರು ರಚಿಸಿದ್ದಾರೆ. ಇದರಲ್ಲಿ 
ಶಾಯರಿ ಕಲೆಯ ಎಲ್ಲ ಸ್ವರೂಪಗಳು ಅಡಗಿವೆ. ಈ ಕಾವ್ಯದ ಶ್ರೇಷ್ಠತೆಯಿ೦ದ ಲಖನೌ 
ಕಾವ್ಕಶೈಲಿಯು ಪ್ರಖ್ಯಾತಿಯಾಗಿದೆ. 

ಮರ್ಸಿಯಾ ಎಂದರೆ ಶರಣರು ಅಥವಾ ರಾಜರು ಸತ್ತ ಮೇಲೆ ಅವರ ನೆನಪಿನಲ್ಲಿ 
ಬರೆಯಲಾಗುವ ಶೋಕಗೀತೆಗಳು. ಪ್ರಸ್ತುತ ಅವಧಿಯಲ್ಲಿಯೇ ಮರ್ಸಿಯಾಗಳ ರಚನೆ 
ಹಾಗೂ ಬೆಳವಣಿಗೆ ಕಂಡು ಬಂದಿತು. ದಕ್ಷಿಣ ಭಾರತದ ಶಾಯರ್‌ಗಳು ಸಹ 
ಮರ್ಸಿಯಾಗಳನ್ನು ಬರೆದಿದ್ದಾರೆ. ದಿಲ್ಲಿಯ ಕವಿಗಳು ಮೊದಮೊದಲು ಮರ್ಸಿಯಾ 
ರಚನೆಯಲ್ಲಿ ಹೆಸರು ಗಳಿಸಿದ್ದಾರೆ. ಆದರೆ ಎಲ್ಲರಿಗಿಂತಲೂ ಮೊದಲು ಮರ್ಸಿಯಾ ಕಾವ್ಯ 
ಸೌಂದರ್ಯವನ್ನು ಬೆಳಕಿಗೆ ತಂದವರು ಮಿರ್ಜಾ ಸೌದಾ. ಇವರು ವಿಭಿನ್ನ ಶೈಲಿಯಲ್ಲಿ 
ಅನೇಕ ಮರ್ಸಿಯಾಗಳನ್ನು ಬರೆದರು. ಉರ್ದು ಭಾಷೆಯಲ್ಲಿ ಬರೆದ ಮರ್ಸಿಯಾಗಳಲ್ಲಿ 
ಇಮಾಮ್‌ ಹುಸೇನ್‌ ಮತ್ತು *ಕರ್‌ಬಲಾ ಘಟನೆಯ ಬಗ್ಗೆ ಹೆಚ್ಚಾಗಿ ವರ್ಣಿಸಲಾಗಿದೆ. ಕವಿ 
ಮಿರ್ಜಾಸೌದಾ ಇವರು ಹಲವಾರು ಮರ್ಸಿಯಾಗಳ ಒಂದು ಕವನ ಸಂಕಲನ ಮಾಡಿದ್ದಾರೆ. 
ಮೀರ್‌ ತಕೀ ಮೀರ್‌ ಹಾಗೂ ಮೀರ್‌ ಹಸನ್‌ ಇವರು ಕೂಡ ಮರ್ಸಿಯಾ ಬರೆದಿದ್ದಾರೆ. 
ಆ ಸಮಯದಲ್ಲಿ ಇವರಲ್ಲದೆ ಇನ್ನೂ ನಾಲ್ವರು ಉರ್ದು ಕವಿಗಳು ಮರ್ಸಿಯಾ 
ರಚಿಸುವವರಿದ್ದರು. ಮಿಯಾಂ ದಿಲ್ಲೀರ್‌, ಫಸೀಹ, ಮೀರ್‌ ಖಲೀಕ್‌ ಮತ್ತು ಮೀರ್‌ 
ಜಮೀರ್‌. ಇವರಲ್ಲಿ ಕವಿ ಮೀರ್‌ ಖಲೀಕ್‌ರು ಮೀರ ಹಸನ್‌ರ ಪುತ್ರ. ಇವರ ಮನೆತನದಲ್ಲಿ 
ಅನೇಕ ಪೀಳಿಗೆಗಳಿಂದ ಮರ್ಸಿಯೆಗಳನ್ನು ಬರೆಯಲಾಗುತ್ತಿತ್ತು. ಇವರ ವಂಶಸ್ಟ ಮೀರ್‌ 
ಅನೀಸ್‌ರನ್ನು ಮರ್ಸಿಯಾ ಕವನಗಳ ರಚನೆಯ ಉಚ್ಚದರ್ಜೆಯ ಶಾಯರ್‌ ಎಂದು 
ಗುರುತಿಸಲಾಗುತ್ತದೆ. ಮೀರ್‌ ಜಮೀರ್‌, ಮರ್ಸಿಯಾದಲ್ಲಿ ಆಧುನಿಕ ಶೈಲಿಯನ್ನು 
ಹುಟ್ಟುಹಾಕಿ, ಪ್ರಸಿದ್ಧಿ ಪಡೆದವರು. ಇವರನ್ನು ಮರ್ಸಿಯಾ ಪ್ರಭೇದದ ಅತಿ ದೊಡ್ಡ ಗುರು 
ಎ೦ದು ನಂಬುತ್ತಾರೆ. ಇವರಿಗೆ ಖಲೀಕ್‌ರಿಗಿ೦ತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 


೩ ಕರ್‌ಬಲಾ- ಹಜರತ್‌ ಇಮಾಮ್‌ ಹುಸೇನರು ಹುತಾತ್ಮರಾದ ಸ್ಥಳ, ನೀರು ಸಿಗದ ಸ್ಥಳ 


೫೦ ಉರ್ದುವಿನ ಕಥೆ 


ಮೀರ್‌ ಅನೀಸ್‌ ತಮ್ಮ ತಂದೆಯ ಹಾಗೂ ಮೀರ್‌ ಜಮೀರ್‌ರ ಕೀರ್ತಿಯನ್ನು ಹೆಚ್ಚಿಸಿದರು. 
ಇವರಿಗೆ ಭಾಷೆ ಮತ್ತು ಭಾವಾಭಿವ್ಯಕ್ತಿಯಲ್ಲಿ ಹಿಡಿತವಿತ್ತು. ಪ್ರತಿಯೊಂದು ಬಗೆಯ 
ಭಾವನೆಗಳನ್ನು ಸರಳ ಮತ್ತು ಸು೦ದರ ಶೈಲಿಯಲ್ಲಿ ಪ್ರಕಟಿಸುತ್ತಿದ್ದರು. ಅವರ ಸಾವಿರಾರು 
ಮರ್ಸಿಯೆಗಳು ನಿಸರ್ಗ ಸೌಂದರ್ಯದ ವರ್ಣನೆ, ಸಂಸ್ಥತಿಯ ಒಳನೋಟಗಳ ಬಗ್ಗೆ 
ಇರುವ ಭಾವಾಭಿವ್ಯಕ್ತಿಯಿ೦ದ ಉರ್ದು ಶಾಯರಿಯನ್ನು ಶ್ರೀಮಂತಗೊಳಿಸಿತು. ಇವರ 
ಮರ್ಸಿಯೆಗಳ ಮುದ್ರಿತ ಸ೦ಕಲನಗಳು ಅಸಂಖ್ಯಾತ. ಕ್ರಿ.ಶ. 1874ರಲ್ಲಿ ಮೀರ್‌ ಅನೀಸರು 
ನಿಧನಹೊಂದಿದರು. 

ಮಿರ್ಜಾ ಸಲಾಮತ್‌ ಅಲಿ ದಬೀರ್‌ ಇವರು ಮೀರ್‌ ಜಮೀರ್‌ರ ಶಿಷ್ಯರಾಗಿದ್ದರು. 
ಉರ್ದು ಭಾಷೆಯಲ್ಲಿ ಪಂಡಿತರಾದ ದಬೀರ್‌ರ ಶಾಯರಿ ಶೈಲಿಯ ಲಕ್ಷಣಗಳು ನಾಸಿಖ್‌ರ 
ಶೈಲಿಯನ್ನು ಹೋಲುತ್ತಿದ್ದುವು. ಮಿರ್ಜಾ ದಬೀರ್‌ರ ಮರ್ಸಿಯೆಗಳಲ್ಲಿ ಪದಗಳ ಜೋಡಣೆ 
ಹಾಗೂ ಭಾಷಾ ಶೈಲಿಗಳು ಉತ್ತಮವಾಗಿದ್ದು ನುಡಿಮುತ್ತುಗಳ ಮಳ ಅಲ್ಲಲ್ಲ ಸುರಿದಂತಿದೆ. 
ಆದರೆ ಕಾವ್ಯಶೈಲಿಯು ಕಲೆಯಾಗಿ ಅಷ್ಟೂಂದು ಸಫಲತೆ ಪಡೆದಿಲ್ಲ ಅವರು ಮೀರ್‌ 
ಅನೀಸ್‌ರ ವಿರುದ್ದವಾಗಿ ಅನೇಕ ಮರ್ಸಿಯಾಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಮೀರ್‌ 
ಅನೀಸರು ನಿಧನರಾದ ಒ೦ದು ವರ್ಷದ ಅನಂತರ ಮೀರ್‌ ದಬೀರರು ನಿಧನರಾದರು. 

ಮೀರ್‌ ಅನೀಸರ ಇಬ್ಬರು ಸೋದರರಾದ ಮೊವನ್ನಿಸ್‌ ಮತ್ತು ಅನ್ನ ಹಾಗೂ ಪುತ್ರ 
ಮೀರ್‌ ನಫೀಸ್‌ ಅವರೂ ಮರ್ಸಿಯಾ ರಚನೆಯಲ್ಲಿ ಪ್ರವೀಣರಾಗಿದ್ದರು. ಅವರ 
ಮನೆತನದವರು ಈಗಲೂ ಮರ್ಸಿಯೆ ಬರೆಯುತ್ತಿದ್ದಾರೆ. ಅಂತೆಯೇ ಮಿರ್ಜಾ ದಬೀರ್‌ರ 
ಮಗನಾದ ಮಿರ್ಜಾ ಅವಜ್‌ ಕೂಡ ಗೌರವದ ಗಗನಕ್ಕೇರಿದರು. ಇವರ ಮನೆತನದಲ್ಲಿ 
ಕೂಡ ಇಂದಿನವರೆಗೂ ಮರ್ಸಿಯಾ ರಚನೆಯು ರೂಢಿಯಲ್ಲಿದೆ. 

ಲಖನೌ ಪಟ್ಟಣವು ಉರ್ದು ಕವಿಗಳ, ಸಾಹಿತ್ಯದ ಬೆಳವಣಿಗೆಗೆ ಸೇವೆ ಮಾಡಿ, 
“ಶಾಯರಿಯ ಲಖನೌ ಸ್ಕೂಲ” ಎಂಬುದು "ಲಖನೌ ಶೈಲಿ” ಎಂಬ ಅಭಿದಾನ ಪಡೆದು, 
ದಿಲ್ಲಿಯ ಶೈಲಿಗೆ ಪ್ರತಿಸ್ಪರ್ದಿಯಾಗಿ ನಿಂತಿತು. ಭಾಷಾ ಶೈಲಿ, ಪದಗಳ ಜೋಡಣೆ, ನಾಣ್ಣುಡಿಗಳ 
ಬಳಕೆಯಿಂದ ಲಖನೌ ಶಾಯರಿಯು ಶ್ರೀಮಂತವಾಗಿದೆ. ದುರದೃಷ್ಟವಶಾತ್‌ ದಿಲ್ಲಿ ಮತ್ತು 
ಲಖನೌ ಶಾಯರಿಗಳ ಮಧ್ಯೆ ಅವುಗಳ ಶೆ ಲಿಯ ಬಗ್ಗೆ ಕಲಹಗಳು ಆರ೦ಭವಾದುವು. 
ಮನಸ್ತಾಪಗಳು ಉಧ್ದವಿಸಿದವು. 


ಉರ್ದುವಿನ ಕಥೆ ೫೧ 


೯. ಗದ್ಯದ ಬೆಳವಣಿಗೆ 


ಉರ್ದು ಭಾಷೆಯಲ್ಲಿ ಕಾವ್ಯ ಸಾಹಿತ್ಯದ ಪ್ರಗತಿಯ ಅನಂತರ ಗದ್ಯ ಸಾಹಿತ್ಯದ 
ಬೆಳವಣಿಗೆಯಾಯಿತು. ಪಪಂಚದ ಹಲವಾರು ಭಾಷೆಗಳಲ್ಲಿಯೂ ಮೊದಲು ಪದ್ಯ ಅನಂತರ 
ಗದ್ಯದ ಬೆಳವಣಿಗೆಯನ್ನು ಕಾಣುತ್ತೇವೆ. ಕಾವ್ಯಸಾಹಿತ್ಯದ ಬೆಳವಣಿಗೆಯ ಮೊದಲು ಗದ್ಯದ 
ಆರಂಭವಾಗುವುದೇ? ಇಲ್ಲ ಎಂದರ್ಥವಲ್ಲ; ಸಾಮಾನ್ಯವಾಗಿ, ಸಾಹಿತ್ಯದಲ್ಲಿ ಗದ್ಯ ಭಾಷಗೆ 
ಅನ೦ತರದಲ್ಲಿ ಗಮನ ನೀಡಲಾಗುತ್ತದೆ. ಭಾರತದಾದ್ಕಂತ ಉರ್ದು ಭಾಷೆಯು ಹರಡುತ್ತಿದ್ದ 
ಸಮಯದಲ್ಲಿ ಸೈಯ್ಯದ್‌ ಬಂದಾನವಾಜ ಗೇಸುದರಾಜ ಇವರ ಹೆಸರು ಸಾಹಿತ್ಯಲೋಕದಲ್ಲಿ 
ಕೇಳಿ ಬರುತ್ತಿತ್ತು. ಇವರು "ಮರಾಜುಲ್ದಾಶಿಕೀನ್‌” ಪ್ರಬಂಧ ಎನ್ನುವ ಪತ್ರಿಕಯನ್ನು 
ಹೊರಡಿಸುತ್ತಿದ್ದರು. ಈ ಪುಟ್ಟ ಪತ್ರಿಕೆಯು ಉರ್ದು ಗದ್ಯ ಸಾಹಿತ್ಯದ ಪ್ರಥಮ ಬೆಳವಣಿಗೆಯ 
ಮಾದರಿ. ಈ ಪತ್ರಿಕೆಯ ಭಾಷೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಇದರಲ್ಲಿರುವ ವಿಷಯವು 
ಆಳವಾಗಿದ್ದು ಭಾಷೆ ಕಠಿಣವಾಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕಲಸ ಮಾಡಿದ ದಕ್ಷಿಣ ಭಾರತದ 
ಕಲವು ಸೂಫಿ-ಸ೦ತರ ಹೆಸರುಗಳು ದೊರೆಯುತ್ತವೆ. ಇವರಲ್ಲಿ ಶಮಸುಲ್‌ ಇಶಾಕ್‌ ಮತ್ತು 
ಬರ್ಹಾನುದ್ದೀನ್‌ ಜಾನಮ್‌ರು ಪದ್ಕ ಮತ್ತು ಗದ್ಯ ಶೈಲಿಯಲ್ಲಿ ಸೂಫಿಗಳ ಬಗ್ಗೆ, ಧಾರ್ಮಿಕ 
ವಿಷಯಗಳ ಬಗ್ಗೆ ಬರೆದಿದ್ದಾರೆ. ಶೇಖ ಅಯುನುದ್ದೀನ್‌ ಗಂಜಲ್‌ ಇಲ್ಲಿ ಇವರು ಕೆಲವು 
ಪತ್ರಿಕೆಗಳನ್ನು ಸೈಯದ್‌ ಗೇಸುದರಾಜ ಅವರಿಗಿಂತ ಮೊದಲೇ ಹೂರಡಿಸಿದರೆಂಬ ಹೇಳಿಕೆ 
ಇದೆ, ಆದರೆ ಅವು ದೊರೆಯುತ್ತಿಲ್ಲ. ಸೈಯ್ಯದ್‌ ಮುಖದೂಮ್‌ ಅಶ್ರಫ್‌ ಕಛುಭೂಯಿ 
ಇವರು ಒಂದು ಧಾರ್ಮಿಕ ಪತ್ರಿಕೆಯನ್ನು ಪ್ರಕಟಿಸಿದ್ದರೆಂದು ಕಲವರ ಅಭಿಪ್ರಾಯ; ಆದರೆ 
ಆಧಾರಗಳು ದೊರೆಯುತ್ತಿಲ್ಲ. ಇದು ಸತ್ಯವಿದ್ದರೆ ಆಶ್ಚರ್ಯವೇನಿಲ್ಲ. ಏಕೆಂದರೆ ಹದಿನಾಲ್ಕನೆಯ 
ಮತ್ತು ಹದಿನೈದನೆಯ ಶತಮಾನದ ಸೂಫಿ ಸ೦ತರು ತಮ್ಮ ಧಾರ್ಮಿಕ ವಿಚಾರಗಳನ್ನು 
ಆಗಾಗ ಸಾಮಾನ್ಯ ಜನರ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಿದ್ದರು. ಏಕೆ೦ದರೆ ಫಾರ್ಸಿ ಅಥವಾ 
ಅರಬ್ಬಿ ಭಾಷೆಗಳು ಎಲ್ಲ ಜನರಿಗೂ ಅರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ಆಯಾ ದೇಶದ 
ಮತ್ತು ಪ್ರಾಂತದ ಭಾಷೆಯನ್ನು ಉಪಯೋಗಿಸುವ ಅಗತ್ಯವಿತ್ತು. 

ದಕ್ಷಿಣ ಭಾರತದಲ್ಲಿ ಸಾಹಿತ್ಯಿಕ ಪರಂಪರೆಯು ಆರಂಭವಾದ ಸಮಯದ ಕಲವು 
ಗದ್ಯ ಸಂಕಲನಗಳು ದೊರೆಯುತ್ತವೆ. ಅವು ಶೇಷ್ಠ ದರ್ಜೆಯ ಸಾಹಿತ್ಯ ಎಂದು ಹೇಳಲಾಗದು. 
ಆದರೆ ದಕ್ಷಿಣ ಪ್ರಾಂತದ ಪ್ರಸಿದ್ಧ ಶಾಯರ್‌ ಮುಲ್ಲಾ ವಜಿ ಇವರು ಗದ್ಯಶೈಲಿಯಲ್ಲಿ 
“ಸಬ್‌ರಸ್‌” ಬರೆದು ಗದ್ಯ ಸಾಹಿತ್ಯದ ಉತ್ತಮ ಮಾದರಿಯನ್ನು ಸಾದರಪಡಿಸಿದ್ದಾರೆ. 


೫೨ ಉರ್ದುವಿನ ಕಥೆ 


ಇದರ ಭಾಷೆಯು ಸರಳ ಮತ್ತು ಶುದ್ಧವಾಗಿದ್ದು ಇದರಲ್ಲಿ ಸ್ಥಾರಸ್ಕಕರ ವಿಷಯಗಳಿವೆ. 
ಇದನ್ನು ಬರೆದ ಕಾಲ ಕ್ರಿ.ಶ. 1635 ಆಗಿದೆ. ಆಗಿನ ಕಾಲದ ಉಚ್ಚಮಟ್ಟದ, ಸಂತರ ಜೀವನ 
ಶೈಲಿಯ ಕಥಾನಿರೂಪಣೆಯೂ ಇದೆ. ಇದಲ್ಲದೆ ಇನ್ನೂ ಕಲವು ಪುಸ್ತಕಗಳು ದೊರೆಯುತ್ತವೆ. 
ಇಲ್ಲಿ ಕೇವಲ ಮಹತ್ವವುಳ್ಳ ಹಾಗೂ ಪ್ರಸಿದ್ಧಿ ಪಡೆದ ಸಂಕಲನಗಳ ಬಗ್ಗೆ ವಿವೇಚಿಸಲಾಗಿದೆ. 
ಹದಿನೆಂಟನೆಯ ಶತಮಾನದಲ್ಲಿ ಸೈಯ್ಯದ್‌ ಮೊಹಮ್ಮದ್‌ ಖಾದರಿ ಇವರು “ತೊತಿನಾಮಾ” 
ಎ೦ಬ ಪುಸ್ತಕವನ್ನು ಬರೆದರು. ಇದರಲ್ಲಿ ಪ್ರಾಚೀನ ಭಾರತದ ಉತ್ತಮವಾದ ಕತೆಗಳಿವೆ. 

ನಾವು ದಕ್ಷಿಣದಿಂದ ಉತ್ತರ ಭಾರತಕ್ಕೆ ಬಂದರೆ ನಮಗೆ ದೊರೆಯುವ ಪ್ರಥಮ 
ಹೆಸರು ಫಜಲಿಯವರದು. ಇವರು ಫಾರ್ಸಿಪುಸ್ತಕವನ್ನು ಮುಂದಿಟ್ಟುಕೊಂಡು ಮಜಲಿಸ್‌ 
ಅಥವಾ ಕರ್ಬಲ್‌ ಕಥಾ ಎ೦ಬ ಪುಸ್ತಕವನ್ನು ಬರೆದಿದ್ದು ಇದರಲ್ಲಿ ಇಸ್ಲಾಮೀ ಧರ್ಮದ 
ಐತಿಹಾಸಿಕ ಘಟನೆಗಳನ್ನು ಬರೆದಿದ್ದಾರೆ. ಈಗ ಅದು ಮುದ್ರಿತವಾಗಿದೆ. ಈ ಪುಸ್ತಕ 
ಒದುವದರಿಂದ ಆಗಿನ ಕಾಲದ ಜೀವನ ಶೈಲಿ ಮತ್ತು ಆಡು ಭಾಷೆಯ ಸೊಗಡಿನ 
ಅರಿವಾಗುತ್ತದೆ. ಇದಾದ ನಲವತ್ತೈದು ವರ್ಷಗಳ ಅನ೦ತರ, ಕ್ರಿ.ಶ. 1775ರ ಸುಮಾರಿಗೆ 
ಮತ್ತೂಂದು ಮಹತ್ವವಾದ ಮತ್ತು ಉತ್ತಮ ಅಭಿರುಚಿಯ “ನೌ ತರಜೆ ಮರ್ಸ್‌ಆ” 
ಪುಸ್ತಕವನ್ನು ಬರೆಯಲಾಯಿತು. ಈ ಪುಸ್ತಕವನ್ನು ಮೀರ್‌ ಹುಸೇನ್‌ ಅತಾತಹಸೀನ್‌ರು 
ಬರೆದದ್ದು. ಇದನ್ನು ಫಾರ್ಸಿಭಾಷೆಯಿ೦ದ ಅನುವಾದಿಸಲಾಗಿದೆ. ಇದರಲ್ಲಿ ನಾಲ್ಕು ದರವೇಶಿಗಳ 
ಕತೆಯನ್ನು ಅತ್ಯಂತ ಸೊಗಸಾದ ಶೈಲಿಯಲ್ಲಿ ಬರೆಯಲಾಗಿದೆ. ಅನಂತರದಲ್ಲಿ ಅನೇಕ 
ಸಾಹಿತಿಗಳು ಈ ಕಥೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಬರೆದಿದ್ದಾರೆ. ತಹಸೀನ್‌ 
ಅಟಾವಾದವರಾಗಿದ್ದು ಉದ್ಯೋಗ ನಿಮಿತ್ತ ಅನೇಕ ಕಡೆ ಹೋದರು, ಬಹುಶಃ 
ಫೈಜಾಬಾದಿನಲ್ಲಿಯೂ ಬಹಳ ದಿನಗಳನ್ನು ಕಳೆದಿರಬಹುದು. 

ಹದಿನೆಂಟನೆಯ ಶತಮಾನದ ಕೊನೆಯಲ್ಲಿ “ಕುರಾನ್‌ ಶರೀಫ್‌”ದ ಎರಡು 
ಅನುವಾದಗಳಾದುವು. ಇದರಿಂದ ಫಾರ್ಸಿಭಾಷೆಯ ಸ್ಥಾನವನ್ನು ಉರ್ದು ಭಾಷೆಯು ಪಡೆದು, 
ಜನರು ಉರ್ದು ಭಾಷಯಲ್ಲಿ ಆಸಕ್ತಿ ತಾಳಿದ್ದಾರೆಂಬುದು ಇದರಿಂದ ಸಪ್ತವಾಗುತ್ತದೆ. ಉರ್ದು 
ಭಾಷೆಯು ಸರಳವಾಗಿದ್ದು ಎಲ್ಲರಿಗೂ ಅರ್ಥವಾಗುತ್ತಿತ್ತು. ಆದ್ದರಿಂದ ಇದಕ್ಕೂ ಮೊದಲು 
ಉರ್ದು ಪುಸ್ತಕಗಳನ್ನು ಬರೆದಿದ್ದಾರೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ಅವು 
ಹಾಳಾಗಿರಬಹುದು ಇಲ್ಲವೇ ಇನ್ನೂ ದೊರೆತಿಲ್ಲ ಎಂದು ಹೇಳಬಹುದು. 

ಆ ಸಮಯದಲ್ಲಿ ಆಂಗ್ಲರ ಪಭಾವ ಎಲ್ಲೆಡೆ ಹರಡಿತ್ತು. ಆಂಗ್ಲರು ಮುಂಬೈ, 
ಮದ್ರಾಸ್‌, ಬಂಗಾಳ ಮತ್ತು ಬಿಹಾರವನ್ನು ಸ್ಥಾಧೀನಪಡಿಸಿಕೊ೦ಡಿದ್ದರು. ಅವರು ಹೆಚ್ಚು 
ಶಕ್ತಿಶಾಲಿಯಾಗಿದ್ದರು. ಅವಧ್‌ ಮೇಲೆಯೂ ಅವರ ಪ್ರಭಾವವಿತ್ತು. ಭಾರತಕ್ಕ ಬಂದ 
ಆಂಗ್ಲರು ಇಲ್ಲಿಯ ಪ್ರಾದೇಶಿಕ ಭಾಷೆಗಳನ್ನು ಕಲಿತರೆ ಅನುಕೂಲವಾಗುವದೆಂದು 
ಯೋಚಿಸಿದರು. ಹೀಗೆ ಯೋಚಿಸಿ, ಕಲ್ಕತ್ತಾದ ಫೋರ್ಟ್‌ ವಿಲಿಯಂನಲ್ಲಿ ಕ್ರಿ.ಶ. 1800ರಲ್ಲಿ 
ಕಾಲೇಜನ್ನು ಸ್ಥಾಪಿಸಿದರು. ಈ ಕಾಲೇಜಿನಲ್ಲಿ, ಭಾರತಕ್ಕೆ ಹೊಸದಾಗಿ ಬರುವ ಆಂಗ್ಲರಿಗೆ 


ಉರ್ದುವಿನ ಕಥೆ ೫೩ 


ಹಿ೦ದೂಸ್ಥಾನದ ಕೆಲವು ಭಾಷೆಗಳನ್ನು ಕಲಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಈ ಭಾಷೆಗಳಲ್ಲಿ 
ಉರ್ದುಭಾಷೆಗೆ ಹೆಚ್ಚು ಮಹತ್ವವಿತ್ತು. ಏಕೆಂದರೆ, ಉರ್ದು ಭಾಷೆಯು ದೇಶದ ಹೆಚ್ಚಿನ 
ಭಾಗಗಳಲ್ಲಿ ಬಳಸುವ ಮತ್ತು ಅರ್ಥವಾಗುವ ಭಾಷೆಯಾಗಿತ್ತು ಆಂಗ್ಲರು ಇದಕ್ಕೆ "ಹಿ೦ದೂಸ್ಥಾನಿ' 
ಎನ್ನುತ್ತಿದ್ದರು ಹಾಗೂ ಇದನ್ನು ಇಲ್ಲಿಯ ಸಾರ್ವತ್ರಿಕ ಭಾಷೆ ಎಂದೂ ಭಾವಿಸಿದ್ದರು. ಫೋರ್ಟ್‌ 
ವಿಲಿಯಂ ಕಾಲೇಜಿನ ಪ್ರಿನ್ನಿಪಾಲರಾದ ಡಾ. ಜಾನ್‌ ಗುಲ್‌ಕಸ್ಟ್‌ ಇವರು ಉರ್ದುಭಾಷೆಯಲ್ಲಿ 
ಪಾಂಡಿತ್ಯವುಳ್ಳವರಾಗಿದ್ದರು. ಇವರು ಉರ್ದುಭಾಷೆಯ ಬಗ್ಗೆ ಅನೇಕ ಪುಸ್ತಕಗಳನ್ನು 
ಬರೆದಿದ್ದಾರೆ. ಒಂದು ಭಾಷೆಯನ್ನು ಕಲಿಯಲು ಆ ಭಾಷೆಯ ವ್ಯಾಕರಣ ಹಾಗೂ 
ನಿಘಂಟುಗಳ ಬಗ್ಗೆ ತಿಳಿಯುವುದು ಅತೀ ಅವಶ್ಯಕ. ಆದ್ದರಿಂದ ವ್ಯಾಕರಣ ಮತ್ತು ನಿಘಂಟುಗಳ 
ನಿರ್ಮಾಣದ ಕಡೆಗೆ ಗಮನ ಕೊಡಲಾಯಿತು. ಆದರೆ ಉರ್ದುಸಾಹಿತ್ಯದ ಬಗ್ಗೆ ತಿಳಿವಳಿಕೆ 
ನೀಡಲು ಪುಸ್ತಕಗಳ ಕೊರತೆಯಿತ್ತು. ಆದರೆ ಉರ್ದು ಕಾವ್ಯಭ್ಯಾಸಕ್ಕೆ ಅವಶ್ಯವಿರುವ ಮಾಹಿತಿ 
ಲಭ್ಯವಿತ್ತಾದರೂ ಗದ್ಯಕ್ಕೆ ಅಗತ್ಯವಿರುವ ಪುಸ್ತಕಗಳು ಕಡಮೆ ಇದ್ದುವು. ಫೋರ್ಟ್‌ವಿಲಿಯಂ 
ಕಾಲೇಜಿನಲ್ಲಿ ಇಂತಹ ಪುಸ್ತಕಗಳನ್ನು ಬರೆಯುವ ವ್ಯವಸ್ಥೆ ಮಾಡಲಾಯಿತು. ಇಲ್ಲಿ ಬರೆಯಲಾದ 
ಪುಸ್ತಕಗಳ ಭಾಷೆ ಸರಳ ಮತ್ತು ಸುಲಭವಾಗಿತ್ತು. ಈ ಪುಸ್ತಕಗಳಲ್ಲಿ ಆಡು ಮಾತಿನ ರೀತಿ 
ಹಾಗೂ ನಾಣ್ಣುಡಿಗಳ ಒಡನಾಟದ ವಾಕ್ಕಗಳ ರಚನೆ ಬಗ್ಗೆ ಹೆಚ್ಚು ಗಮನ ಕೊಡಲಾಗಿತ್ತು. 
ಕಥೆ ಮತ್ತು ಘಟನೆಗಳನ್ನಾಧರಿಸಿದ ಪುಸ್ತಕಗಳು ಹೆಚ್ಚು ಸಂಖ್ಯೆಯಲ್ಲಿದ್ದುವು. ಕೆಲವು ಚರಿತ್ರೆಯ 
ಪುಸ್ತಕಗಳೂ ಇದ್ದುವು. ಫಾರ್ಸಿ ಅಥವಾ ಹಿ೦ದೂಸ್ತಾನದ ಪ್ರಾದೇಶಿಕ ಭಾಷೆಗಳಿ೦ದ ಆಧಾರಿತ 
ವಸ್ತುಗಳನ್ನು ಈ ಪುಸ್ತಕಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತಿತ್ತು. ಇವು ಸ್ವಾರಸ್ಕಕರವಾಗಿದ್ದುವು. 
ದುರ್ಭಾಗ್ಯವಶಾತ್‌ ಇವು ಆಗ ಬೆಳಕಿಗೆ ಬರಲಿಲ್ಲ. ಅನಂತರದಲ್ಲಿ, ಕೆಲವು ಪುಸ್ತಕಗಳು 
ಪ್ರಸಿದ್ಧಿ ಪಡೆದು ಐವತ್ತಕ್ಕೂ ಹೆಚ್ಚು ಸಲ ಮುದ್ರಿತವಾಗಿವೆ. 

ಹೀಗೆ ಪ್ರಸಿದ್ಧಿ ಪಡದ ಪುಸ್ತಕಗಳಲ್ಲಿ ಮೀರ್‌ ಅಮ್ಮನ್‌ರವರ “ಬಾಗ-ವ-ಬಹಾರ” 
ಪ್ರಮುಖ ಪುಸ್ತಕವಾಗಿದೆ. ಇದರಲ್ಲಿಯೂ ನಾಲ್ಕು ದರ್ವೇಶಿ (ಸ೦ತರ)ಗಳ ಕಥೆಯನ್ನು 
ಕುತೂಹಲಕಾರಿಯಾಗಿ ಹೇಳಲಾಗಿದೆ. ಈ ಕಥೆಯಲ್ಲಿ ದಿಲ್ಲಿಯ ಆಡುಭಾಷೆ ಹಾಗೂ 
ನಾಣ್ಣುಡಿಗಳನ್ನು ಅತಿ ಸು೦ದರವಾದ ಶೈಲಿಯಲ್ಲಿ ಪೋಣಿಸಿದ್ದಾರೆ. ಇದೇ ಕಾಲೇಜಿನಲ್ಲಿ 
ಹಾತಿಮ್‌ತಾಯೀ ಕಥೆಯನ್ನು “ಆರಾಯಿಷ್‌ ಮಹಫಿಲ್‌”' ಎ೦ಬ ಹೆಸರಿನಲ್ಲಿ ಹೃದರ್‌ ಬಕ್ಷ 
ಹೈದರಿ ಬರೆದಿದ್ದಾರೆ. ಹೈದರಿಯವರು ಇನ್ನೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. 
ಶೇರ್‌ ಅಲಿ ಅಫಸೋಸ್‌ ಸಹ “ಆರಾಯಿಷ್‌ ಮಹಫಿಲ್‌” ಹೆಸರಿನ ಒಂದು ಮಸ್ತಕ 
ಬರೆದರು. ಅದರಲ್ಲಿ ಭಾರತದ ಚರಿತ್ರೆ ಮತ್ತು ಭೂಗೋಳದ ಬಗ್ಗೆ ಮಹತ್ತ್ವದ ವಿಷಯಗಳನ್ನು 
ಸಂಗಹಿಸಲಾಗಿದೆ. ನಿಹಾಲ್‌ ಚಂದ ಲಾಹೋರಿ ಇವರು “ಗುಲೇಬಕಾವಲಿ” ಕತೆಯನ್ನು 
ಗದ್ಯರೂಪದಲ್ಲಿ ಬರೆದಿದ್ದಾರೆ, ಅದರ ಹೆಸರು “ಮಜಹಬೆ ಇಷ್ಟ್‌". ಕಾಜಿಮ್‌ ಅಲಿ ಜವಾನ್‌ 
ಇವರು “ಶಕುಂತಲಾ” ನಾಟಕದ ಅನುವಾದ ಮಾಡಿದರು; “ಸಿ೦ಫಾಸನ್‌ ಬತ್ತೀಸಿ” ಕತೆಯನ್ನು 
ಉರ್ದುವಿನಲ್ಲಿ ಬರೆದರು. ಮಜಹರ್‌ ಅಲಿವಲಾ ಇವರು “ಬೇತಾಳ ಪಚ್ಚೀಸಿ”' ಬರೆದರು. 


೫೪ ಉರ್ದುವಿನ ಕಥೆ 


ಇವರಲ್ಲದೆ ಅಕ್ರಾಮ್‌ ಅಲಿ, ಬಹಾದ್ದೂರ ಅಲಿ ಹುಸೇನಿ, ಖಲೀಲ ಅಲಿ ಆಶ್‌ ಬೀನಿ 
ನಾರಾಯಣ ಜಹಾಂ, ಮಿರ್ಜಾಅಲಿ ಲುತ್ಪ್‌ ಇವರು ಬರೆದ ಪುಸ್ತಕಗಳೂ ಪ್ರಸಿದ್ದವಾದುವು. 
ಫೋರ್ಟ ವಿಲಿಯಂ ಕಾಲೇಜಿನಲ್ಲಿ ಲಲ್ಲೂ ಲಾಲಜಿ ಎಂಬ ಗುಜರಾತಿ ವ್ಯಕ್ತ ಇದರು. 
ಇವರು ಅನೇಕ ವಿಷಯಗಳನ್ನು ಹಿಂದಿಯಲ್ಲಿ ಬರೆದರು. ಇವರ ಹಿಂದಿ, 
ಉರ್ದುವಿನಂತೆಯೇ ಇತ್ತು. ವ್ಯತ್ಯಾಸವೇನೆಂದರೆ, ಫಾರ್ಸಿ ಮತ್ತು ಅರೇಬಿಕ್‌ ಶಬ್ದಗಳ ಸ್ಥಳದಲ್ಲಿ 
ಸಂಸ್ಥತ ಶಬ್ದಗಳನ್ನು ಉಪಯೋಗಿಸಲಾಗಿತ್ತು. ಇದಕ್ಕೆ “ನಯೀ ಹಿಂದಿ” (ಹೊಸ ಹಿಂದಿ) 
ಅಥವಾ “ಅದಬೀ ಹಿಂದಿ” (ಸಾಹಿತ್ಯಿಕ ಹಿಂದಿ) ಎನ್ನಲಾಗುತ್ತದೆ. ಇದೇ ಸಮಯದಿಂದ 
ಹಿಂದಿ ಮತ್ತು ಉರ್ದುಭಾಷಾ ಪ್ರೇಮಿಗಳಲ್ಲಿ ಕಲಹ ಆರಂಭವಾಯಿತು. ಇದು 
ಉದ್ದೇಶಪೂರ್ವಕವಾಗಿರದಿದ್ದರೂ ಆಗಿನಿಂದಲೇ ಹಿಂದಿ ಮತ್ತು ಉರ್ದು ಬೇರೆ ಬೇರೆ 
ಭಾಷೆಗಳೆಂಬ ಭೇದವು ಆರಂಭವಾಯಿತು. ಫೋರ್ಟ್‌ವಿಲಿಯಂ ಕಾಲೇಜಿನಾಚೆಗೂ ಗದ್ಯ 
ಸಾಹಿತ್ಯದಲ್ಲಿ ಪುಸ್ತಕಗಳನ್ನು ಬರೆಯಲಾಗುತ್ತಿತ್ತು. ಇನ್ನಾ ಅಲ್ಲಾ ಖಾನ್‌ ಇನ್ಹಾರವರು “ರಾಣಿ 
ಕೇತಕಿ ಮತ್ತು ಕುಂವರ್‌ ಉದಯಭಾನ್‌” ಎ೦ಬ ಪುಸ್ತಕವನ್ನು ಉರ್ದುವಿನಲ್ಲಿ ಬರೆದರು. 
ಇದರಲ್ಲಿ ಫಾರ್ಸಿ ಮತ್ತು ಅರಬ್ಬೀ ಪದಗಳನ್ನು ಉಪಯೋಗಿಸಿಲ್ಲ. ಇನ್ನಾರು "ಸಲ್ಪ ಗುಹರ್‌” 
ಎ೦ಬ ಪುಸ್ತಕ ಬರೆದರು. ಇವರ ಫಾರ್ಸಿ ಪುಸ್ತಕ “ದರ್ಯಾಯೆ ಲತಾಫತ್‌”ನಲ್ಲಿ ಉರ್ದು 
ಗದ್ಯ ಸಾಹಿತ್ಯದ ಹಲವಾರು ಮಾದರಿಗಳನ್ನು ಸಾದರಪಡಿಸಿದ್ದಾರೆ. ಇವೆಲ್ಲಕ್ಕಿಂತ ಮಹತ್ತ್ವ 
ಮತ್ತು ಸ್ವಾರಸ್ಕಕರವಾದ ಪುಸ್ತಕವೆಂದರ, ಮಿರ್ಜಾರಜಬ್‌ ಅಲಿ ಮತ್ತು ಅಲಿ ಬೇಗ 
ಸರ್ವರ್‌ರವರು ಲಖನೌ ಶೈಲಿಯಲ್ಲಿ ಬರೆದ “ಫಸಾನಾಯೇ ಅಜಾಯಿಬ್‌”. ಈ ಪ್ರಸಿದ್ಧ 
ಪುಸ್ತಕವನ್ನು ಅತಿ ಸುಂದರವಾದ ಗದ್ಯ ಶೈಲಿಯಲ್ಲಿ ಬರೆಯಲಾಗಿದೆ. ಈ ಪುಸ್ತಕವನ್ನು 
ಕ್ರಿ.ಶ. 1824ರಲ್ಲಿ ಬರೆದಿದ್ದು, ಇದರಲ್ಲಿ ಜಾದೂ, ಭೂತ, ಅಪ್ಸರೆ ಇತ್ಯಾದಿ ಹಿನ್ನೆಲೆಗಳಿರುವ 
ಕಥೆಯಲ್ಲಿ ಅವಧದ ಜಮೀನುದಾರರ ಬದುಕಿನ ಚಿತ್ರಣವನ್ನು ಸು೦ದರವಾಗಿ ಚಿತ್ರಿಸಿದ್ದಾರೆ. 

ತ್ರಿ.ಶ. 1835ರಲ್ಲಿ ಫಾರ್ಸಿಭಾಷೆಯ ಸ್ಥಾನದಲ್ಲಿ ಉರ್ದುಭಾಷೆಯನ್ನು ಸರಕಾರಿ ಭಾಷೆ 
ಎಂದು ಘೋಷಿಸಲಾಯಿತು. ಬಹಳಷ್ಟು ಮುದ್ರಣಾಲಯಗಳು ಸ್ಥಾಪಿತವಾದುವು ಮತ್ತು 
ಪತ್ರಿಕೆಗಳು ಪ್ರಕಟವಾಗತೊಡಗಿದುವು. ಇದಕ್ಕಿಂತ ಮೊದಲು ಕ್ರಿಶ್ಚಿಯನ್‌ ಮತಪ್ರಚಾರಕರು 
ಇಂಜೇಲ್‌ ಗ್ರಂಥದ (ಬೈಬಲ್‌) ಅನುವಾದ ಮತ್ತು ಇತರ ಧಾರ್ಮಿಕ ಪುಸ್ತಕಗಳನ್ನು 
ಉರ್ದುಭಾಷೆಯಲ್ಲಿಯೂ ಪ್ರಕಟಿಸಿದ್ದರು. ಅದೇ ಸಮಯದಲ್ಲಿ ದೆಹಲಿಯಲ್ಲಿ ದಿಲ್ಲಿ 
ಮಹಾವಿದ್ಯಾಲಯವು ಪ್ರಾರಂಭವಾಯಿತು, ಮತ್ತು ಉರ್ದು ಮಾಧ್ಯಮದಲ್ಲಿ ಎಲ್ಲ 
ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ಈ ಅವಶ್ಯಕತೆಗಾಗಿ ಸಾವಿರಾರು ಪುಸ್ತಕಗಳನ್ನು ಅನುವಾದ 
ಮಾಡಲಾಯಿತು. ವಿಜ್ಞಾನ, ಇತಿಹಾಸ, ಭೂಗೋಳ, ಗಣಿತ ಇತ್ಯಾದಿ ವಿಷಯಗಳ ಅನುವಾದಿತ 
ಪುಸ್ತಕಗಳು ಮುದ್ರಿತವಾದುವು. ಅವಧದಲ್ಲಿಯೂ ವಿಜ್ಞಾನದ ಪುಸ್ತಕಗಳು 
ಅನುವಾದಗೊಂಡವು. ದಖ್ದ್ಬನದ ಹೈದರಾಬಾದಿನಲ್ಲಿ ಅನುವಾದ ಸಾಹಿತ್ಯದತ್ತ ಗಮನ 
ಕೂಡಲಾಯಿತು. ಹೀಗೆ ಉರ್ದು ಗದ್ಯ ಸಾಹಿತ್ಯದಲ್ಲಿ ಪ್ರಗತಿ ವಿಶೇಷವಾಗಿ ಕಾಣತೊಡಗಿತು. 


ಉರ್ದುವಿನ ಕಥೆ ೫೫ 


ಆ ಕಾಲದ ಇನ್ನೊಂದು ಸ್ವಾರಸ್ಕಕರ ವಿಷಯವೇನೆಂದರೆ, ಮಿರ್ಜಾಗಾಲಿಬ್‌ ಉರ್ದು 
ಭಾಷೆಯಲ್ಲಿ ಪತ್ರ ಬರೆಯಲಾರಂಭಿಸಿದರು. ಸೊಗಸಾದ ಶೈಲಿಯಲ್ಲಿ ಬರೆದ ಗಾಲಿಬ್‌ರ ಈ 
ಪತ್ರಗಳು ಆ ಕಾಲದವರೆಗೂ ಉರ್ದು ಸಾಹಿತ್ಯ ಭಂಡಾರದಲ್ಲಿ ಅಮೂಲ್ಯವಾದ ರತ್ನಗಳಷ್ಟು 
ಮೌಲಿಕವಾಗಿವೆ. ಈ ಪತ್ರ ಸಾಹಿತ್ಯದಲ್ಲಿರುವ ಸೌಮ್ಯತೆ, ಸರಳತೆ ಮತ್ತು ಮಧುರ ಭಾಷಾಶೈಲಿಗೆ 
ಸಾಟಿಯೇ ಇಲ್ಲ. ಈ ಪತ್ರಗಳಿಂದ ಆಗಿನ ಕಾಲದ ಬದುಕು, ಮಿರ್ಜಾಗಾಲಿಬ್‌ ಮತ್ತು 
ಅವರ ಮಿತ್ರರ ಬಗ್ಗೆ ಬಹಳಷ್ಟು ವಿಷಯಗಳ ಅರಿವೂ ಆಗುತ್ತದೆ. 

ಉರ್ದು ಗದ್ಯ ಸಾಹಿತ್ಯವನ್ನು ಬರೆಯುವ ಪ್ರಮುಖರಲ್ಲಿ ಮಾಸ್ಟರ್‌ ರಾಮಚಂದ್ರ. 
ಇಮಾಮ್‌ಬಕ್ಷ ಸಹಬಾಯಿ, ಗುಲಾಮ್‌ ಇಮಾಮ್‌ ಶಹೀದ್‌, ಗುಲಾಮ್‌ಗೌಸ್‌ ಬೇಖಬರ್‌ 
ಇವರ ಹೆಸರು ನೆನಪಿಗೆ ಬರುತ್ತವೆ. ಉರ್ದು ಸಾಹಿತ್ಯ ಚರಿತ್ರೆಯನ್ನು ಕೆದಕುತ್ತ ಹೋದಂತೆ, 
ಉರ್ದು ಸಾಹಿತ್ಯಕ್ಕೆ ವೈವಿಧ್ಯಪೂರ್ಣ ವಿಷಯಗಳ ಬಗ್ಗೆ ಬರವಣಿಗೆಯಲ್ಲಿ ತರುವ ಸಾಮರ್ಥ್ಯ 
ಒದಗಿಬಂದಿತ್ತು ಎಂಬ ತಿಳುವಳಿಕೆ ಮೂಡುತ್ತದೆ. ಪರಿಸ್ಥಿತಿ ಬದಲಾದಂತೆ ಉರ್ದು ಭಾಷೆಯು 
ಜೀವಂತಿಕೆಯನ್ನು ಪಡೆಯುತ್ತ ಬಂದಿತು. ಕ್ರಿ.ಶ. 1857ರಲ್ಲಿ ಹಿ೦ದುಸ್ಥಾನದಲ್ಲಿ ಮಹಾನ್‌ 
ಕ್ರಾಂತಿ ಆದ ಅನಂತರ ಉರ್ದು ಗದ್ಯಸಾಹಿತ್ಯದ ನಿಜವಾದ ಪ್ರಗತಿಗೆ ನಾಂದಿಯಾಯಿತು. 


೫೬ ಉರ್ದುವಿನ ಕಥೆ 


೧೦. ದಿಲ್ಲಿಗೆ ಬ೦ದ ಮತ್ತೂಂದು ವಸ೦ತ 


ಉರ್ದು ಸಾಹಿತ್ಯದ ಬೆಳವಣಿಗೆಯ ಬಗ್ಗೆ ಮೊತ್ತ ಮೊದಲು ದಖ್ಲನ ಭಾಗವನ್ನು 
ಕುರಿತು, ಆ ಮೇಲೆ ದಿಲ್ಲಿಯ ಭಾಗವನ್ನು ಕುರಿತು ಅನ೦ತರ ಲಖನೌ ಶೈಲಿಯ ಬಗ್ಗೆ ಚರ್ಚೆ 
ಮಾಡಲಾಗಿದೆ. ಇದರರ್ಥ, ಉರ್ದು ಸಾಹಿತ್ಯವು ದಿಲ್ಲಿಯಲ್ಲಿ ಹೆಚ್ಚು ಬೆಳವಣಿಗೆಯಾದಾಗ 
ದಖ್ಲನವು ಮೌನವಾಗಿತ್ರ೦ಂದರ್ಥವಲ್ಲ. ಅದೇ ರೀತಿ ಲಖನೌದಲ್ಲಿ ಸಾಹಿತ್ಯದ ಪಭಾವ ಹೆಚ್ಚಾದಾಗ 
ದಿಲ್ಲಿಯಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ನಿಂತುಹೋದವು ಎಂತಲ್ಲ! ಆದರೆ ಕಾಲ ಬದಲಾದಂತೆ 
ಸಾಹಿತ್ಯಿಕ ಚಟುವಟಿಕೆಗಳ ಕೇಂದ್ರಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕ 
ಸ್ಥಾನಾ೦ತರವಾಗುತ್ತಲಿದ್ದವು. ಈ ಸರಪಳಿಯು ಎಲ್ಲಿಯೂ ತುಂಡಾಗಲಿಲ್ಲ. ಇತ್ತ ಲಖನೌದಲ್ಲಿ 
ಆತಿಶ್‌ ಮತ್ತು ನಾಸಿಖ್‌ರ ಪ್ರಖ್ಯಾತಿಯ ಉನ್ಮತಿಯ ಶಿಖರವೇರತೊಡಗಿದಂತೆ ಅತ್ತ ದಿಲ್ಲಿಯ 
ಹಿರಿಯ ಕವಿಗಳ ಕೀರ್ತಿ ಜಾಜ್ವಲ್ಯಮಾನವಾಗತೊಡಗಿತು. ಆ ಕಾಲದಲ್ಲಿ, ರಾಜರ ಅಥವಾ 
ಶ್ರೀಮಂತರ ದರ್‌ಬಾರ್‌ಗಳು ಎಲ್ಲಿ ನಡೆಯುತ್ತಿದ್ದವೋ ಅಲ್ಲಿ ಶಾಯರಿಯ ಬೆಳವಣಿಗೆ 
ಪ್ರವರ್ಧಮಾನವಾಗಿರುತ್ತಿತ್ತು ಎ೦ದು ತಿಳಿದು ಬರುತ್ತದೆ. ದಿಲ್ಲಿ ಮತ್ತು ಲಖನೌ ಪಟ್ಟಣಗಳಲ್ಲದೆ 
ಫ'ರಖ್‌ಆಬಾದ್‌, ಟಾಂಡಾ, ರಾಮ್‌ಪುರ್‌, ಅಜೀಮ್‌ಆಬಾದ್‌ (ಪಾಟ್ನಾ) 
ಹೈದರಾಬಾದಗಳಲ್ಲಿಯೂ ಸಾಹಿತಿಗಳಿಗೆ ಮನ್ನಣೆ ನೀಡಲಾಗುತ್ತಿತ್ತು. ಮಾಸಿಕ ಸಂಭಾವನೆ 
ಹಾಗೂ ನಿವೃತ್ತಿ ವೇತನದಂತಹ ಸೌಲಭ್ಯಗಳು ದೊರೆಯುತ್ತಿದ್ದುವು. ವಿಶೇಷವಾಗಿ 
ಹೈದರಾಬಾದ್‌ ಮತ್ತು ರಾಮ್‌ಪುರಗಳಲ್ಲಿ ಅತಿ ಹೆಚ್ಚು ಶಾಯರ್‌ಗಳು ವಾಸಿಸುತ್ತಿದ್ದರು. 
ಆದರೆ, ದಿಲ್ಲಿ ಮತ್ತು ಲಖನೌಗಳಿಗೆ ದೊರೆತ ಸಾಹಿತಿಕ ಮಹತ್ವವು ಉಳಿದ ಪಟ್ಟಣಗಳಿಗೆ 
ದೊರಕಲಿಲ್ಲ. ಕವಿ ಸೌದಾ ಮತ್ತು ಮೀರ್‌ರವರು ದಿಲ್ಲಿಯನ್ನು ಬಿಟ್ಟ ಅನ೦ತರ, ಕೆಲವು 
ಕಾಲ ಉರ್ದು ಸಾಹಿತ್ಯದ ಪ್ರಭಾವವು ಕಡಮಯಾಯಿತು. ಸಾಹಿತ್ಯ ದೀಪ್ತಿಯ ಪ್ರಕಾಶವು 
ಮಂದವಾಯಿತು. ಅತ್ತ ಲಖನೌದಲ್ಲಿಯ ಸಾಹಿತ್ಯದ ಚಟುವಟಿಕೆಗಳು ದಿಲ್ಲಿಯನ್ನು ಹಿಂದೆ 
ಹಾಕಿದವು. ಸ್ವಾತಂತ್ರ್ಯಾಂದೋಲನಕ್ಕಿ೦ತ 25-30 ವರ್ಷಗಳ ಪೂರ್ವದಲ್ಲಿ ದೆಹಲಿಯಲ್ಲಿ 
ಮತ್ತೆ "ಕಾವ್ಯ ವಸ೦ತ' ಚಿಗುರತೊಡಗಿತು. ಶಾಹ್‌ ನಸೀರ್‌ರವರು ನಾಸಿಖರ ಶೈಲಿಯಲ್ಲಿ 
ಅನೇಕ ಶಾಯರಿಗಳನ್ನು ರಚಿಸಿದರು. ಅವರು ಹಲವಾರು ಶಿಷ್ಕರನ್ನು ಪಡೆದಿದ್ದರು. ಇವರು 
ಮೂಲತಃ ದಿಲ್ಲಿಯವರಾಗಿದ್ದರೂ, ಲಖನೌದಲ್ಲಿ ಮತ್ತು ಹೈದರಾಬಾದಿನಲ್ಲಿ ವಾಸಿಸಿದರು. 
ಜೌಕ್‌ ಇವರ ಶಿಷ್ಯರಾಗಿದ್ದರು. ಶಾಹ್‌ ನಸೀರರು ಉರ್ದುಭಾಷೆಯ ಕ್ಷಿಷ್ಠವಾದ ಕ್ಷೇತ್ರದಲ್ಲಿ 
ಸಾಹಿತ್ಯ ಕೃಷಿಯನ್ನು ಮಾಡಿ ಕೃತ್ರಿಮ ಶೈಲಿಯ ಬರವಣಿಗೆಗೆ ಪ್ರಸಿದ್ಧಿ ಪಡೆದಿದ್ದಾರೆ. ಆದರೆ 


ಉರ್ದುವಿನ ಕಥೆ ೫೭ 


ಇವರ ಸಾಹಿತ್ಯವು ನಾಸಿರ್‌ ಸಾಹಿತ್ಯದಷ್ಟು ಪ್ರಭಾವಶಾಲಿಯಾಗಿರಲಿಲ್ಲ. 

ಅದೇ ವೇಳೆಯಲ್ಲಿ ದೆಹಲಿಯಲ್ಲಿ ಸಾವಿರಾರು ಕವಿಗಳು ಹುಟ್ಟಿಕೊಂಡರು. ಇವರಲ್ಲಿ 
ಶೇಖ್‌ ಮೊಹಮ್ಮದ್‌ ಇಬ್ರಾಹಿಂ ಜೌಕ್‌, ಹಕೀಮ್‌ ಮೋಮಿನ್‌ ಖಾನ್‌ ಮೋಮಿನ್‌, ಮಿರ್ಜಾ 
ಅಸದುಲ್ಲಾಖಾನ್‌ ಫಾಲಿಬ್‌, ಬಹಾದ್ದೂರ ಶಾಹ ಜಫರ್‌, ನವಾಬ್‌ ಮೊಹಮ್ಮದ್‌ ಮುಸ್ತಫಾ 
ಖಾನ್‌, ಶೇಫ್ತ್ವಾ ಇವರು ತಮ್ಮದೇ ಆದ ಶೈಲಿಯಲ್ಲಿ ಬರೆದು ತಮಗೆ ತಾವೇ ಗುರುವಾಗಿದ್ದಾರೆ. 
ಮೊಫಲ್‌ ಸಾಮ್ರಾಜ್ಯದ ದೀಪವು ಶಾಶ್ವತವಾಗಿ ನಂದಿಹೋಗುವ ಸಂಧಿ ಕಾಲದಲ್ಲಿ, ಶ್ರೇಷ್ಠ 
ಎದ್ದಾಂಸರು ಮತ್ತು ಹಿರಿಯ ಶಾಯರ್‌ಗಳು ದಿಲ್ಲಿಯಲ್ಲಿ ವಾಸವಾಗಿದ್ದುದು ಸಾಹಿತ್ಯಕ್ಷೇತ್ರದ 
ಸುದೈವವಂದೇ ಹೇಳಬಹುದು. ಮೊಘಲ್‌ ಸಾಮ್ರಾಜ್ಯದ ಅವಸಾನದ ಕಾಲವು 
ಜೆರಸ್ಮರಣೀಯವಾಗಿದ್ದು ಈ ಕವಿಗಳ ಬರವಣಿಗೆಯಿ೦ದಲೇ! ಅಲ್ಲಿ ಎಂತಹ ವಾತಾವರಣ 
ನಿರ್ಮಾಣವಾಗಿತ್ತೆಂದರ ಮೊಘಲ ಸಾಮ್ರಾಜ್ಯದ ಅವನತಿಯನ್ನು ತಡೆಯುವ ಶಕ್ತಿ ಯಾರಲ್ಲೂ 
ಇರಲಿಲ್ಲ. 

ಮೇಲೆ ಉಲ್ಲೇಖಿಸಿದ ಶಾಯರ್‌ಗಳಲ್ಲಿ ಕವಿ ಜೌಕ್‌ರಿಗ ಅತಿ ಹಚ್ಚು ಮನ್ನಣೆ 
ದೊರೆಯಿತು. ಅದಕ್ಕೆ ಎರಡು ಕಾರಣಗಳಿದ್ದುವು. ಜೌಕ್‌ರು ಬಹಾದ್ದೂರ ಶಾಹ ಜಫರ್‌ರಿಗೆ 
ಗುರುವಾಗಿದ್ದದ್ದೊಂದು, ಅವರಿಗೆ ಭಾಷೆ ಮತ್ತು ನಾಣ್ಣುಡಿಗಳ ಬಳಕೆಯಲ್ಲಿ ಪಾಂಡಿತ್ಯವಿದ್ದುದು 
ಮತ್ತೊಂದು-ಇವುಗಳಿಂದಾಗಿ ಅವರ ಬರವಣಿಗೆಯಲ್ಲಿ ಬಿಗಿಯಾದ ಹಿಡಿತವಿತ್ತು. ಅವರ 
ವಿಚಾರಗಳ ಹರಿವು ಸರಳವಾಗಿತ್ತು. ನಿರರ್ಗಳವಾಗಿತ್ತು. ಸಾಮಾನ್ಯ ವಿಷಯಗಳನ್ನು 
ಸನ್ನಡತೆಯ ವಿಚಾರಗಳನ್ನು ಉತ್ತಮ ಶೈಲಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಿದ್ದರು. ಆದರೆ ಜೌಕ್‌ರ 
ವಿಚಾರಗಳಲ್ಲಿ ಆಳವಿರಲಿಲ್ಲ. ಇವರು ಕಾವ್ಯಕೃಷಿ ಮಾಡಿದುದು ಕೇವಲ ಕಸೀದಾ (ಅರಸರನ್ನು 
ಹೊಗಳಿ ಬರೆಯುವ ಕವನ ಶೈಲಿ) ಮತ್ತು ಗಜಲ್‌ಗಳಲ್ಲಿ ಮಾತ್ರ. ಇವರ ಗಜಲ್‌ಗಳಿಗಿಂತ 
ಕಸೀದೆಗಳಿಗೆ ಹೆಚ್ಚು ಮಹತ್ವ ದೊರಕಿದೆ. ಕಾವ್ಯದ ಈ ಪ್ರಕಾರದಲ್ಲಿ ಕವಿ ಸೌದಾರನ್ನು 
ಹೊರತುಪಡಿಸಿ, ಇತರರು ಜೌಕ್‌ರ ಪ್ರತಿಸ್ಪರ್ದಿಯಾಗಲು ಅರ್ಹರಾಗಿದ್ದಿಲ್ಲ. ಜೌಕ್‌ರನ್ನು 
ಗಾಲಿಬ್‌ರ ಸ್ಪರ್ದಿ ಎ೦ತಲೂ ಕಲವು ಜನ ಹೇಳುವದುಂಟು. ಆದರೆ ಸತ್ಯವಾದ 
ಸಂಗತಿಯೇನೆಂದರೆ, ಗಾಲಿಬ್‌ರ ಕಾವ್ಯದ ರಸರಂಗು, ಸೊಗಸಾದ ಶೈಲಿ, ಸ್ವಾರಸ್ಕಕರ 
ನಿರೂಪಣೆ ಹಾಗೂ ಭಾವಾಭಿವ್ಯಕ್ತಿ ಜೌಕ್‌ರ ಕಾವ್ಯದಲ್ಲಿ ಲವಲೇಶವೂ ಇಲ್ಲ. ಆದರೂ 
ಜೌಕ್‌ರ ಕಾವ್ಕ-ಶಕ್ತಿಯ ಹಿರಿತನದ ಬಗ್ಗೆ ಯಾರಿಗೂ ಸಂಶಯವಿಲ್ಲ. ಇವರು ಸ್ವಾತಂತ್ರ್ಯ 
ಚಳುವಳಿಯ ಕೆಲವು ವರ್ಷಗಳ ಪೂರ್ವದಲ್ಲಿ ನಿಧನರಾದರು. 

ಕವಿ ಮೋಮಿನ್‌ ದಿಲ್ಲಿಯ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರಾಗಿದ್ದು ಶ್ರೇಷ್ಠ ಅನುಕೂಲಸ್ಥ 
ಮನೆತನದವರು. ಹೀಗಾಗಿ ರಾಜರು ಅಥವಾ ಶ್ರೀಮಂತರು ಕೊಡುವ ಸ೦ಭಾವನೆಗಳ 
ಹಂಗಿನಲ್ಲಿರಲಿಲ್ಲ. ಜ್ಯೋತಿಷ್ಯಶಾಸ್ತ್ರ, ಸಂಗೀತ ಮತ್ತು ಚದುರ೦ಗದಾಟಗಳಲ್ಲಿ 
ಪಳಗಿದವರಾಗಿದ್ದರು. ಅವರ ಜೀವನವು ರಂಗುರಂಗಿನದಾಗಿತ್ತು. ಸಾರ್ವಜನಿಕ ವಲಯದಲ್ಲಿ 
ಇವರ ಪಶಂಸೆಯಾಗುತ್ತಿತ್ತು ಮೋಮಿನ್‌ರ ರಚನೆಗಳಲ್ಲಿ ಕಲವು ಕಸೀದೆಗಳು ಇವೆ. ಪ್ರಯ 


೫೮ ಉರ್ದುವಿನ ಕಥೆ 


ಭಾವದ ಅನೇಕ ಗಜಲ್‌ಗಳಿವೆ, ಇನ್ನೂ ಕೆಲವು ಘೂಯ ಸೂಸುವ ಮಸ್ಥವಿಗಳಿವೆ. ಹವ್ಯಾಸಕ್ಕಾಗಿ 
ಫಾರ್ಸಿಯಲ್ಲಿ ಬರೆದ ಬರಹಗಳೂ ಇವೆ. ಆದರ ಇವರ ಕಾವ್ಯ ಪ್ರತಿಭೆಯು 
ಹೊರಹೊಮ್ಮಿದುದು ಮಾತ್ರ ಅವರು ಬರೆದ ಗಜಲುಗಳಲ್ಲಿರುವ ವರ್ಣರಂಜಿತ ಶೈಲಿಯು 
ಉಂಟು ಮಾಡುವ ರಸಾನುಭಾವದಲ್ಲಿ, ತಮ್ಮ ಗಜಲ್‌ಗಳಲ್ಲಿ ಸನ್ನಡತೆ, ಸನ್ಮಾರ್ಗ. ನೀತಿ 
ಹಾಗು ತತ್ತ್ವಾರ್ಥಗಳನ್ನು ತುಂಬದೆ, ಪ್ರೀತಿ-ಪ್ರೇಮ, ಒಲವು-ಚೆಲವುಗಳ ಸ್ವಾನುಭವಗಳನ್ನು 
ಮಾತ್ರ ತುಂಬಿದ್ದಾರೆ. ಪ್ರೀತಿ-ಪ್ರೇಮದ ಭಾವಗಳನ್ನು ರಂಗು-ರಂಗಾಗಿ, ವಿವಿಧ ಶೈಲಿಯಲ್ಲಿ 
ವ್ಯಕ್ಕಪಡಿಸಿದುದರಿಂದ ಓದುಗರಿಗೆ ಈ ಗಜಲ್‌ಗಳಲ್ಲಿ ಅತೀವ ಆಸಕ್ತಿಯುಂಟಾಗುತ್ತದೆ. ಕೆಲವು 
ಸಲ ಸರಳ ವಿಚಾರಗಳನ್ನು ಕಗ್ಗಂಟಿನಂತೆ ಹೊಸೆದು, ಓದುಗರಿಗೆ ಅರ್ಥವಾಗದಂತೆ 
ಗೊ೦ದಲಕ್ಕೀಡು ಮಾಡುತ್ತಾರೆ. ಹೀಗಿದ್ದರೂ ಅವರ ಗಜಲ್‌ಗಳು ಭಾವಪೂರ್ಣವಾಗಿದ್ದು 
ಅವುಗಳಲ್ಲಿ ಉತ್ತಮ ಅಭಿರುಚಿಯ ತಿರುವುಗಳಿವೆ. ಆಗಿನ ಕಾಲದ ಅತ್ಯಂತ ಶೇಷ್ಠ “ಗಜಲ್‌ 
ಗೋ?” (ಗಜಲ್‌ ಹೇಳುವವರು) ಎಂಬ ಅಭಿದಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದ 
ಎರಡು ವರ್ಷ ಪೂರ್ವದಲ್ಲಿ ಕವಿ ಮೋಮಿನ್‌ ನಿಧನರಾದರು. 

ಮಿರ್ಜಾ ಗಾಲಿಬ್‌ ಆಗ್ರಾದ ಉತ್ತಮ ಮನೆತನದಲ್ಲಿ ಜನಿಸಿದರು. ಚಿಕ್ಕಂದಿನಲ್ಲಿಯೇ 
ತಂದೆ ಮತ್ತು ಚಿಕ್ಕಪ್ಪನನ್ನು ಕಳೆದುಕೊ೦ಡರು. ಇವರ ಅಜ್ಜ ಶ್ರೀಮ೦ತರಾಗಿದ್ದರು. ಗಾಲಿಬ್‌ರ 
ಬಾಲ್ಯವು ಸುಖಕರವಾಗಿತ್ತು, ಬೇಗನೆ ಮದುವೆಯೂ ಆಯಿತು. ಅನಂತರ ಮಿರ್ಜಾಗಾಲಿಬ್‌ 
ಆಗ್ರಾ ಬಿಟ್ಟು ದಿಲ್ಲಿಗೆ ಬಂದರು. ದಿಲ್ಲಿಯಲ್ಲಿ ಉನ್ನತ ಮಟ್ಟದ ಶೈಲಿಯಲ್ಲಿ ಜೀವನ 
ಸಾಗಿಸುತ್ತಿದ್ದರು. ಆದರೆ ಅದಕ್ಕೆ ತಕ್ಕಂತೆ ಆದಾಯವಿರಲಿಲ್ಲ ಚಿಕ್ಕಪ್ಪನ ಜಹಗೀರಿನಿ೦ದ ಬರುತ್ತಿದ್ದ 
ನಿವೃತ್ತಿ ವೇತನವು ನಿಂತುಹೋಗಿತ್ತು. ಮನೆಯ ವೆಚ್ಚ ಹೆಚ್ಚಾಗಿತ್ತು ಆದಾಯ ಕಡಮೆಯಾಗಿತ್ತು. 
ಅದರಿಂದ ಚಿಂತೆಯಲ್ಲಿ ವ್ಯಸ್ತರಾಗಿರುತ್ತಿದ್ದರು. ಆಗ ಕಲಕತ್ತಾದಲ್ಲಿದ್ದ ಉಚ್ಚ ನ್ಯಾಯಾಲಯದಲ್ಲಿ 
ನಿವೃತ್ತಿ ವೇತನದ ದಾವೆಯನ್ನು ಹಾಕಿ ಅಲ್ಲಿಯವರೆಗೆ ಹೋದರು. ಹಾಸ್ಕಮನೋಭಾವದ 
ಮಿರ್ಜಾ ಸದಾ ಉಲ್ಲಸಿತ ಸುಸ್ತಭಾವಿ. ಇತರರಿಗೆ ಸ್ಫೂರ್ತಿ ನೀಡುವ ವ್ಯಕ್ತಿ ಇವರ ಗೆಳೆಯರ 
ಬಳಗ ದೊಡ್ಡದು. ಇವರನ್ನು ಕಾಣಲು ಬರುವ ಪರಿಚಿತರ ಸಂಖ್ಯ ಅಪಾರ. ಮಹಾರಾಜರಿಂದ 
ಸಾಮಾನ್ಯ ಪಜೆಗಳವರೆಗಿನ ಮಿತ್ರರಿದ್ದು ಎಲ್ಲರಲ್ಲೂ ಅವರು ಆಸಕ್ತಿ ತೋರುತ್ತಿದ್ದರು. ಹೀಗಾಗಿ 
ಅವರ ಕಾವ್ಯದಲ್ಲಿ ಆಳವಿದೆ. ಮಿರ್ಜಾ ಗಾಲಿಬ್‌ ಅವರು ಫಾರ್ಸಿ ಭಾಷೆಯಲ್ಲಿಯೂ ಸಾಕಷ್ಟು 
ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ. ಅವರ ಕಾಲದಲ್ಲಿ ಫಾರ್ಸಿಯಲ್ಲಿ ಅವರೊಬ್ಬ ಅತಿ ದೊಡ್ಡ 
ಎದ್ದಾಂಸರೆಂದು ಗುರುತಿಸಲಾಗಿತ್ತು. ಮಿರ್ಜಾರಿಗೂ ತಮ್ಮ ಫಾರ್ಸಿ ಭಾಷೆಯ ವಿದ್ವತ್ತಿನ 
ಮೇಲೆ ಅತೀವ ಅಭಿಮಾನವಿತ್ತು. ಆದರೆ ಇಂದು ಗಾಲಿಬ್‌ರನ್ನು ಗುರುತಿಸುವುದು ಅವರ 
ಉರ್ದು ಗಜಲ್‌ ಮತ್ತು ಪತ್ರಸಾಹಿತ್ಯದಿ೦ದ. ಕವಿ ಜೌಕ್‌ರ ನಿಧನದ ಅನಂತರ ಗಾಲಿಬ್‌ರು 
ಬಾದಶಾಹನ ಗುರುಗಳಾಗಿದ್ದರು. ಸ್ಟಾತಂತ್ರ್ಯ ಸಂಗ್ರಾಮದ ಅನಂತರ ರಾಮ್‌ಪುರದಿಂದ 
ಅವರಿಗೆ ಸಂಭಾವನೆಯು ದೊರೆಯಿತು, ಅವರ ಆರ್ಥಿಕ ಪರಿಸ್ಥಿತಿಯು ಅಲ್ಪ ಮಟ್ಟಿಗೆ 
ಸುಧಾರಿಸಿತು. ಆದರೆ ಆರೋಗ್ಯ ವ್ಯಸ್ತವಾಯಿತು. ಇದೇ ಪರಿಸ್ಥಿತಿಯಲ್ಲಿ ಕ್ರಿ.ಶ. 1869 ರಲ್ಲಿ 


ಉರ್ದುವಿನ ಕಥೆ ರ್ಜ 


ಅವರು ನಿಧನರಾದರು. 

ಮಿರ್ಜಾ ಗಾಲಿಬ್‌ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಫಾರ್ಸಿಯಲ್ಲಿ ಅಧಿಕ, 
ಉರ್ದುವಿನಲ್ಲಿ ಕಡಮೆ. ಉರ್ದು ಗಜಲ್‌ಗಳ ಸಂಕಲನ ಮತ್ತು ಪತ್ರಗಳ ಎರಡು ಸಂಗಹಗಳಾದ 
*“ಉರ್ದುಯೇ ಮೊಅಲ್ಲಾ* ಮತ್ತು “ಊದೆ ಹಿಂದಿ” ಪ್ರಮುಖವಾಗಿವೆ. ಗಾಲಿಬ್‌ರ 
ಮರಣದ ಅನಂತರ ಅವರು ಬರೆದು ಪ್ರಕಟಿಸದೆ ಇದ್ದ ಸಾಹಿತ್ಯ ಸಂಗ್ರಹವು ದೊರೆಯಿತು. 
ಅದನ್ನು ಅವರು ತಮ್ಮ ಸಂಗ್ರಹದಿಂದ ಕಡೆಗೆ ತೆಗೆದು ಹಾಕಿದ್ದರು. ಅದರಂತೆ ಹುಡುಕಾಟದಲ್ಲಿ 
ಅವರ ಹಲವಾರು ಪತ್ರಗಳು ದೊರೆತವು. ಅವು ಒಂದಲ್ಲ ಒಂದು ರೂಪದಲ್ಲಿ ಮುದ್ರಿತವಾಗಿವೆ. 
ಗಾಲಿಬ್‌ರ ಸಾಹಿತ್ಯದ ಬಗೆ ಬಹಳಷ್ಟು ಮೆಚ್ಚಿಕೆಯ ಲೇಖನಗಳು ಹಾಗು ವಿಮರ್ಶೆಗಳು 
ಬಂದಿವೆ. ಅದೇ ರೀತಿ ಈ ನಿಟ್ಟಿನ ಕಾರ್ಯ ಇನ್ನೂ ನಡೆದಿದೆ. ದಿನದಿಂದ ದಿನಕ್ಕೆ ಅವರ 
ಕೀರ್ತಿ ಇನ್ನೂ ಹೆಚ್ಚುತ್ತಿದೆ. ಒಂದೆಡೆ ಗಾಲಿಬ್‌ರ ಶಾಯರಿಯು ಜನರ ಅಂತರಂಗವನ್ನು 
ತಟ್ಟುತ್ತದೆ, ಇನ್ನೊಂದೆಡೆ ಅವರ ಪತ್ರ ಸಾಹಿತ್ಯವು ಅವರ ಜೀವನ ಮತ್ತು ಆಗಿನ ಕಾಲದ 
ಪರಿಸ್ಥಿತಿಯ ಮೇಲೆ ವಿಶೇಷ ಬೆಳಕು ಚೆಲ್ಲುತ್ತಲೇ ಇರುತ್ತದೆ. ಆರಂಭದಲ್ಲಿ ಗಾಲಿಬ್‌ರು 
ಫಾರ್ಸಿ ಮಿಶ್ರಿತ ಭಾಷೆಯಲ್ಲಿ ಗಜಲ್‌ಗಳನ್ನು ಬರೆಯುತ್ತಿದ್ದರು, ಅನಂತರ ಸರಳವಾದ 
ಭಾಷೆಯಲ್ಲಿ ಬರೆಯತೊಡಗಿದರು. ಈ ಸರಳ ಭಾಷೆಯಲ್ಲಿ ಬರೆದ ಉನ್ನತ ವಿಚಾರಗಳು 
ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಿರುವ ಶೈಲಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು 
ತಟ್ಟುವ ಶಕ್ತಿ ಇದೆ. ಆದ್ದರಿಂದಲೇ ಗಾಲಿಬ್‌ರು ಇಂದಿಗೂ ಘನತೆ ಗೌರವಗಳಿಂದ 
ಪಸ್ತುತರಾಗಿರುವುದು. 

ಜಫರ್‌ರವರು ಮೊಘಲ್‌ ಮನೆತನದ ಕೊನೆಯ ರಾಜರಾಗಿದ್ದು, ಇವರು ತಮ್ಮ 
ನಾಲ್ಕು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಹೆಚ್ಚಾಗಿ ಗಜಲ್‌ಗಳಿವೆ. ಸ್ವಾತಂತ್ರ್ಯ 
ಚಳುವಳಿಯ ಸಮಯದಲ್ಲಿ ಬ್ರಿಟಿಷರು ಜಫರರನ್ನು ದೇಶದ್ರೋಹಿ ಎಂದು ಬಂಧಿಸಿ 
ರಂಗೂನಿನ ಸೆರೆಮನೆಯಲ್ಲಿಟ್ಟಿದ್ದರು. ಅಲ್ಲಿಯೇ ಅವರು ಅಂತಿಮ ಕ್ಷಣಗಳನ್ನೆಣೆಸಿದರು. 
ಜಫರ್‌ರು ರಾಜಕುಮಾರರಾಗಿದ್ದ ಎಳವೆಯಲ್ಲಿಯೇ ಶಾಯರಿ ರಚಿಸಿದ್ದರು. ಕವಿಜೌಕ್‌ರಿಂದ 
ಸಾಹಿತ್ಯ ರಚನೆಗೆ ಅವರು ಸಲಹೆ ಪಡೆಯುತ್ತಿದ್ದರು. ಜೌಕ್‌ರು ಜಫರ್‌ರಿಗಾಗಿಯೇ ಗಜಲ್‌ 
ರಚಿಸುತ್ತಿದ್ದರು ಎಂದು ಕೆಲವರ ಅಭಿಪ್ರಾಯ. ಇದು ತಪ್ಪಿರಲಾರದು, ಏಕೆಂದರೆ ಜಫರ್‌ರು 
ಕೂಡ ಶಾಯರ್‌ರಾಗಿದ್ದು ತಮ್ಮ ಆತ್ಮಕಥೆಯನ್ನು ಗಜಲ್‌ಗಳ ಪಂಕ್ತಿಗಳಲ್ಲಿ ವ್ಯಕ್ತಪಡಿಸುತ್ತಿದ್ದರು. 
ಇವರ ಭಾಷೆಯು ಸರಳ ಮತ್ತು ನಿರ್ಮಲವಾಗಿದ್ದು ಔಚಿತ್ಯಪೂರ್ಣವಾಗಿತ್ತು. 

ಕವಿ ಶೇಪ್ತಾ ಇವರು ಮೀರಠದ ಒಂದು ಜಿಲ್ಲೆಯ ಶ್ರೀಮಂತರಲ್ಲೊಬ್ಬರಾಗಿದ್ದರು. 
ಅವರು ಹಿರಿಯ ವಿದ್ದಾಂಸರಾಗಿದ್ದು "ಅವರ ವಿದ್ಯೆಯೇ" ಅವರ "ನೆಚ್ಚಿನ ಸ್ನೇಹಿತ'ನಾಗಿತ್ತು. 


"ಉರ್ದುಯೇ ಮೊಅಲ್ಲಾ- ಕೆಂಪು ಕೋಟೆಯಲ್ಲಿ ಬಳಸಲಾಗುತ್ತಿದ್ದ ಅಧಿಕೃತವೆಂದು 
ತಿಳಿಯಲಾದ ಶುದ್ಧ ಉರ್ದು ಭಾಷೆ 


೬೦ ಉರ್ದುವಿನ ಕಥೆ 


ಅವರು ಫಾರ್ಸಿ ಭಾಷೆಯ ರಚನೆಯಲ್ಲಿ ಗಾಲಿಬ್‌ರಿ೦ದ, ಉರ್ದು ಭಾಷೆಯ ರಚನೆಯಲ್ಲಿ 
ಮೋಮಿನ್‌ರಿ೦ದ ಸಲಹೆ ಪಡೆಯುತ್ತಿದ್ದರು. ಗಾಲಿಬ್‌ರು ಅವರಿಗೆ ಗೌರವ ಕೊಡುತ್ತಿದ್ದರು. 
ಅನಂತರ ಮೌಲಾನಾ ಹಾಲಿ ಇವರೊಡನೆ ವಾಸಿಸತೊಡಗಿದರು. ಶೇಫ್ತಾ ತಮ್ಮ ಅನಿಸಿಕೆಗಳನ್ನು 
ಮತ್ತು ಅಂತರಂಗದ ವಿಚಾರಗಳನ್ನು ಯಾವುದೇ ಮುಚ್ಚು-ಮರೆ ಇಲ್ಲದೇ ಸುಂದರವಾದ 
ಶೈಲಿಯಲ್ಲಿ ವ್ಯಕ್ತಪಡಿಸುತ್ತಿದ್ದರು. ಇತರರು ಬಿಚ್ಚು ಮನಸ್ಸಿನಿಂದ ಬರೆದ ಮಾತುಗಳನ್ನು 
ಅವರು ಮೆಚ್ಚಿಕೊಳ್ಳುತ್ತಿದ್ದರು. ಆ ಕಾಲದ ಕವಿಗಳ ಬಗ್ಗೆ ಅವರು ಬಿಚ್ಚು ಮನಸ್ಸಿನಿ೦ದ ಬರೆದ 
ವಿಚಾರಗಳನ್ನು 'ಗುಲ್ವನ್‌ಬೇಖಾರ್‌' ಎಂಬ ಚರಿತ್ರೆಯ ಗಂಥದಿಂದ ಅರಿಯಬಹುದು. 
ಶೇಪ್ರಾ ಫಾರ್ಸಿ ಮತ್ತು ಉರ್ದು ಭಾಷೆಗಳರಡರಲ್ಲಿಯೂ ಬರೆದಿದ್ದಾರೆ. ಅವರ ಕೃತಿಗಳ 
ಸಂಕಲನಗಳು ಮುದ್ರಿತವಾಗಿವೆ. 

ಈ ಹಿರಿಯ ಸಾಹಿತಿಗಳಲ್ಲದೆ, ಜೌಕ್‌, ಮೋಮಿನ್‌ ಮತ್ತು ಗಾಲಿಬ್‌ರ ಶಿಷ್ಕರು 
ಅಪಾರ ಸಂಖ್ಯೆಯಲ್ಲಿದ್ದರು. ಅವರೆಲ್ಲ ಉರ್ದು ಭಾಷೆ ಮತ್ತು ಕಾವ್ಯಕ್ಕೆ ತಮ್ಮ ಕೊಡುಗೆಗಳನ್ನು 
ನೀಡಿ ಆ ಭಾಷಾಸಾಹಿತ್ಯದ ಶ್ರೀಮಂತಿಕೆಯನ್ನು ದಶದಿಕ್ಕುಗಳಲ್ಲಿಯೂ ಬೆಳಗಿಸಿದ್ದಾರೆ. ಅವರಲ್ಲಿ 
ಮಜರೂಹ್‌, ಸಾಲಿಕ್‌, ಜಕಿ, ನಯ್ಕರ್‌, ಆರಿಫ್‌, ಅನ್ವರ್‌ ಜಹೀರ್‌ ಮತು ರಾಖಿಮ್‌ 
ಮೊದಲಾದವರು ಪ್ರಸಿದ್ಧರು. ಇತರ ಹಿರಿಯ ಶಾಯರ್‌ ಮತ್ತು ವಿದ್ವಾಂಸರಲ್ಲಿ ಮುಫ್ತಿ 
ಸದರುದ್ದೀನ್‌ ಆರಜದಾ, ಹಕೀಮ್‌ ಅಹಸನಲ್ಲಾ ಖಾನ್‌ ಬಯಾನ್‌, ಅಹಸಾನ್‌, ಮೀರ್‌ 
ಮುಹಮ್ಮದ್‌ ಅಲಿ ತಿಶ್ಲಾ ಮಾರೂಫ್‌ ಮೊದಲಾದವರು ತಮ್ಮ ತಮ್ಮ ವಿಶಿಷ್ಠ ಶೈಲಿಯಲ್ಲಿ 

ಸಾಹಿತ ವನ್ನು ರಚಿಸಿ ಉರ್ದು ಸಾಹಿತ್ಯದಲ್ಲಿ ತಮ್ಮದೇ ಆದ ಏಶಿಷ್ಟ ಸ್ಥಾನವನ್ನು 
ಪಡೆದುಕೊಂಡಿದ್ದಾರೆ. 

ಸಂಕ್ಷೇಪದಲ್ಲಿ ಹೇಳಬೇಕೆಂದರೆ, ಭಾರತದ ಚರಿತ್ರೆಯು ಒಂದು ಮಹತ್ತರವಾದ 
ತಿರುವಿನಲ್ಲಿತ್ತು ಕಾಲದ ಸ್ವರೂಪ ಬದಲಾಗುವದಲರಲ್ಲಿತ್ತು ಉರ್ದು ಸಾಹಿತ್ಯವು ಸಹ ತನ್ನ 
ಶೈಲಿಯಲ್ಲಿ ಗಿ ಬದಲಾವಣೆಯನ್ನು ಮಾಡಿಕೊಳ್ಳುತ್ತ ಆ ಕಾಲದೊಂದಿಗೆ ತನ್ನ ಹೆಜ್ಜೆಯನ್ನು 
ಸಮೀಕರಿಸಿಕೊಂ ಸ್ಪಷ್ಟ ಸ್ತರೂಪ ತಾಳತೊಡಗಿತು. 


ಉರ್ದುವಿನ ಕಥೆ ೬೧ 


೧೧. ನವ್ಯ ಪಥದತ್ತ....... 


6 Jf.) 


ಕಾಲವು ಎಲ್ಲವನ್ನೂ ಬದಲಾಯಿಸುತ್ತದೆ, ಇದಕ್ಕ ಸ ಸಾಹಿತ್ಯವೂ ಹೊರತಾಗಿಲ್ಲ ಎಂಬುದು 
ಸತ್ಯ ಸಂಗತಿ. ಏಕೆಂದರೆ, ಬದಲಾದ ಪರಿಸ್ಥಿತಿಗಳು ಮನುಷ್ಯರನ್ನು ಬದಲಾಯಿಸುತ್ತವೆ, ಅವರು 
ತಮ )ಿ ಅಭಿಪ್ರಾಯಗಳನ್ನು ಕಾಲಕ್ಕ ತಕ್ಕಂತೆ ಹೊಸ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ. ಜನರು 
ತಮ್ಮ ಜೀವನವನ್ನು ಸಾಗಿಸುವ ರೀತಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ಬದಲಾವಣೆಗಳು ಎಲ್ಲಿಯವರೆಗೆ 
ಆಗುವುದಿಲ್ಲವೋ, ಅಲ್ಲಿಂಯವರಗ' ಅವರ ವಿಚಾರದಾರಗಳಲ್ಲಿಂಶೂ 
ಬದಲಾವಣೆಗಳಾಗುವುದಿಲ್ಲ. ಹಿಂದುಸ್ಥಾನವು ಸಾವಿರಾರು ವರ್ಷಗಳಿಂದ ಒಂದೇ ಮಾರ್ಗದಲ್ಲಿ 
ಕಮಿಸುತ್ತಿತ್ತು. ಅರಸರು ಆಳುತ್ತಿದ್ದರು, ಆಸ್ಥಾನಗಳಲ್ಲಿ ಸಭೆಗಳಲ್ಲಿ ಆಲೋಚನೆಗಳು 
ನಡೆಯುತ್ತಿದ್ದುವು; ಅರಸರ ಅಭೀಷದಂತೆ ಆಳ್ವಿಕೆ ನಡೆಯುತ್ತಿತ್ತು. ಪ್ರಜೆಗಳು ರಾಜ್ಯದ 
ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. ಕೃಷಿ ಮತ್ತು ಬೇಸಾಯದಲ್ಲಿ ಹಳೆಯ 
ರೀತಿಗಳು ರೂಢಿಯಲ್ಲಿದ್ದುವು. ಶಿಕ್ಷಣದ ಪದ್ಧತಿ ಒಂದೇ ರೀತಿಯಾಗಿತ್ತು. ಅದ್ಭುತವಾದ 
ಬದಲಾವಣೆಯಾಗಲೀ ಇಲ್ಲವೇ ಕ್ರಾಂತಿಯಾಗಲೀ ಆಗುತ್ತಿರಲಿಲ್ಲ. ಒಂದು ಮನೆತನದ 
ರಾಜನು ದುರ್ಬಲನಾದರೆ, ಅವರಿಗಿಂತ ಸಬಲರಾದ ಮನೆತನವು ಅವರ ಸ್ಥಾನವನ್ನು 
ಆಕ್ರಮಿಸುತ್ತಿತ್ತು. ಸಾಮಾನ್ಯ ಜನರ ಜೀವನದ ಮೇಲೆ ಇದರಿಂದ ಯಾವ ಪರಿಣಾಮವೂ 
ಆಗುತ್ತಿರಲಿಲ್ಲ. ಅರಸರ ಆಳ್ವಿಕೆ ಮತ್ತು ಜಮೀನುದಾರಿಯ ಕಾಲದಲ್ಲಿ ಒಂದು ಹಂತದವರೆಗೆ 
ಪ್ರಗತಿ ಉಂಟಾಯಿತು. ಅನಂತರ ವಿನಾಶವೂ ಆರಂಭವಾಯಿತು. ಅದೇ ರೀತಿ ಸಾಹಿತ್ಯದ 
ಬೆಳವಣಿಗೆಯಲ್ಲಿ ಏರಿಳಿತಗಳು ಆಗುತ್ತಲಿತ್ತು ಅನಂತರದಲ್ಲಿ ಆಧುನಿಕ ವಿಚಾರಗಳ 
ಪಭಾವದಿಂದ ಬದಲಾವಣೆ ಮತ್ತು ಬೆಳವಣಿಗೆಯ ನವೀನ ಮಾರ್ಗಗಳು ಕಾಣತೊಡಗಿದುವು. 

ಹದಿನಾರನೆಯ ಶತಮಾನದ ಅನಂತರ ಭಾರತಕ್ಕೆ ಪೋರ್ಚುಗೀಜರು, ಬ್ರಿಟಿಷರು, 
ಡಚ್ಚರು ಮತ್ತು ಫ್ರಾನ್ಸ ದೇಶದವರು ವ್ಯಾಪಾರಕ್ಕೆಂದು ಆಗಮಿಸಿದುದು ನಮಗೆ ತಿಳಿದ 
ವಿಷಯವಾಗಿದೆ. ಮೊತ್ತ ಮೂದಲು ಅವರು ವ್ಯಾಪಾರದ ಜಾಲವನ್ನು ಹರಡಿದರು. 
ಅನಂತರದಲ್ಲಿ ಕೈಸ್ತಧರ್ಮದ ಪ್ರಚಾರವನ್ನು ಆರಂಭ ಮಾಡಿದರು. ತಮ್ಮ ವ್ಯಾಪಾರದ ಕೇಂದ್ರಗಳ 
ರಕ್ಷಣೆಗೆ ಸೈನ್ಯವನ್ನು ಇಡುತ್ತಿದ್ದ, ಭಾರತೀಯರ ವೈಯಕ್ತಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ 
ಮಾಡಲಾರಂಭಿಸಿದರು. ಇವರ ವ್ಯಾಪಾರ ಹೆಚ್ಚಿದೊಡನೆ, ಭಾರತದ ಸಂಪತ್ತು ಹೊರಗೆ 
ಹೋಗಲಾರಂಭಿಸಿತು. ಕೈಗಾರಿಕೆಗೆ ಇತಿಶ್ರೀ ಹೇಳಬೇಕಾಯಿತು. ಗ್ರಾಮಜೀವನದ ಮೇಲೆ 
ಪ್ರತಿಕೂಲ ಪರಿಣಾಮವಾಯಿತು. ಬೇಸಾಯ ಹಾಳಾಯಿತು. ಭಾರತದ ಕಚ್ಚಾವಸ್ತುಗಳಿ೦ದ 


೬೨ ಉರ್ದುವಿನ ಕಥೆ 


ಯುರೋಪಿನಲ್ಲಿ ದೊಡ್ಡ ಕಾರ್ಲಾನೆ ಹಾಗೂ ಉದ್ಯಮಗಳು ನಡೆಯಲಾರಂಭಿಸಿದುವು. 
ಅಂತಿಮವಾಗಿ ಭಾರತ ದೇಶವನ್ನು ಬಡತನ ಆವರಿಸಿತು. ಮೊಫಲ್‌ ಸಾಮ್ರಾಜ್ಯವು 
ದುರ್ಬಲವಾಯಿತು. ಅದರ ಬಹಳಷ್ಟು ಭಾಗಗಳಲ್ಲ ಸ್ವತಂತ್ರ ಆಡಳಿತಗಳು ಸ್ಥಾಪಿತವಾದುವು. 
ಆ ಆಡಳಿತಗಳು ತಮ್ಮ ತಮ್ಮೊಳಗೆ ಜಗಳವಾಡುತ್ತಿದ್ದುವು. ಪರಿಣಾಮವೇನಾಯಿತೆಂದರೆ 
ಬ್ರಿಟಿಷ್‌ ಮತ್ತು ಫ್ರಾನ್ಸ್‌ ದೇಶದವರು ಇಲ್ಲಿಯ ನವಾಬರ ಮತ್ತು ರಾಜರ ಸ್ನೇಹಿತರಾಗಿ, 
ಅವರವರಲ್ಲಿ ಒಳ ಜಗಳಗಳನ್ನು ಹಚ್ಚುತ್ತಿದ್ದರು. ಮೊದಲು ಫ್ರಾನ್ಸ್‌ ದೇಶದವರು ಹೆಚ್ಚು 
ಪ್ರಭಾವಶಾಲಿಯಾಗಿದ್ದರು. ಅನಂತರ ಬ್ರಿಟಿಷರು ಮಾತ್ರ ಮುಂಚೂಣಿಗೆ ಬಂದರು. ಅವರು 
ಮುಂಬೈ, ಮದ್ರಾಸ್‌ ಮತ್ತು ಬ೦ಗಾಳ ಪ್ರಾ೦ತಗಳಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿದರು. 
ಆಮೇಲೆ ಸಾವಕಾಶವಾಗಿ ದೊಡ್ಡ ದೊಡ್ಡ ಪ್ರದೇಶಗಳ ಹಾಗು ಪ್ರಬಲ ಶಕ್ತಿಗಳೊಂದಿಗೆ 
ಫರ್ಷಣೆಗಳಾಗತೊಡಗಿದುವು. ಇವರ ಪ್ರಭಾವ ಅದೆಷ್ಟು ಹೆಚ್ಚಿತೆಂದರೆ ಮೊಫಲ್‌ ಸಾಮ್ರಾಜ್ಯವು 
ಅವರ ಕೈಗೊ೦ಬೆಯಾಯಿತು. ಅವಧದಲ್ಲಿ ಬ್ರಿಟಿಷರ ಸೇನಾಪಡೆಗಳು ಬೀಡುಬಿಟ್ಟವು. 

ಹೀಗಿತ್ತು ಆಗಿನ ರಾಜಕೀಯ ಪರಿಸ್ಥಿತಿ. ಇನ್ನಿತರ ವಿಷಯಗಳಲ್ಲಾದ ಬದಲಾವಣೆಯನ್ನು 
ಇನ್ನೂ ಗಹನವಾಗಿ ಚಿಂತಿಸುವಂತಿದೆ. ಕಸ ಸ್ತ ಧರ್ಮವು ಪುರೋಗಾಮಿಯಾಗತೊಡಗಿತು. 
ಹಿ೦ಂದು-ಮುಸಲ್ಮಾನ ಸಂಬಂಧಗಳಲ್ಲಿ ವ್ಯತ್ಯಾಸ ಬರತೊಡಗಿತು. ಹೂಸ ಶಿಕ್ಷಣ ಪದ್ಧತಿಯು 
ಎಲ್ಲೆಡೆ ಹರಡಿತು. ಜನರಲ್ಲಿ ಆಂಗ್ಲ ಭಾಷೆ ಮತ್ತು ಸ ಸಾಹಿತ್ಯದ ಚ ಆ? 
ರೈಲುಮಾರ್ಗಗಳಾಗಿ ರೈಲುಗಳು ಚಲಿಸಲಾರಂಭಿಸಿದುವು. ತಂತಿ ಮತ್ತು ಅಂಚೆ ಕಚೇರಿಗಳು 
ಸ್ಥಾಪಿತವಾದುವು. ಹೊರಜಗತ್ತಿನ ಬಗ್ಗೆ ಅರಿವು ಮೂಡಿತು. ಈ ಸುಧಾರಣೆಗಳ ಪರಿಣಾಮವು 
ಸಾಹಿತ್ಯದ ಮೇಲಾಯಿತು. ಜನರು ತಮ್ಮಲ್ಲಿಯ ಹಳಯ ವಿಚಾರಗಳನ್ನು ಒಪ್ಪಿಕೊಂಡರು: 
ಇಲ್ಲವೇ ಹೊರದೇಶದಿಂದ ಬಂದ ಹೊಸ ವಿಚಾರಗಳನ್ನು ಕಲಿತುಕೊಂಡರು. ಜೀವನದಲ್ಲಿ 
ಈ ರೀತಿಯಾಗಿ ಕೊಡುಕೊಳ್ಳುವುದು ನಡೆಯುತ್ತಲೇ ಇರುತ್ತದೆ, ಇದರಲ್ಲಿ ಅಚ್ಚರಿಯೇನಿಲ್ಲ. 
ಅನ್ಯ ದೇಶಗಳ ಸಾಹಿತ್ಯದ ಪರಿಚಯವಾದ ಜನರು ತಮ್ಮ ಸಾಹಿತ್ಯ ದಲ್ಲಿಯೂ ಇಂತಹ 
ಹೊಸ ವಿಚಾರಗಳನ್ನು ಅಪೇಕ್ಷಸುತ್ತಿದ್ದರು. ಇಂತಹ ಬದಲಾವಣೆಗಳು. ಅಧಿಕ ಪ್ರಮಾಣದಲ್ಲಿ 
ಕ೦ಡುಬರುತ್ತಿದ್ದವು. ಆಸ್ಥಾನಗಳು ಹಾಗು ಅಲ್ಲಿಯ ಸಾಹಿತ್ಯಿಕ ಚಟುವಟಿಕೆಗಳು 
ನಿಂತುಹೋಗಿದ್ದವು. ತತ್‌ಪರಿಣಾಮವಾಗಿ ಕೇವಲ ಅರಸರ, ಶ್ರೀಮಂತರ, ಜಹಗೀರುದಾರರನ್ನು 
ಓಲೈಸುವುದಕ್ಕಲ್ಲದೆ ಇತರ ಸಾಮಾನ್ಯ ಜನತೆಗಾಗಿಯೂ ಸಾಹಿತ್ಯ ರಚನೆಯಾಗತೊಡಗಿತು. 
ಪತ್ರಿಕೆಗಳು ಪ್ರಕಟವಾಗತೊಡಗಿದುವು. ಈ ಬೆಳವಣಿಗೆಯಿಂದಾಗಿ ಗದ್ಯ ಸಾಹಿತ್ಯವು 
ಸಮೃದ್ಧವಾಗತೊಡಗಿತು. ಮುದ್ರಣಾಲಯಗಳು ಸ್ಥಾಪಿತವಾದುವು. ಪುಸ್ತಕಗಳು ಮುದ್ರಿತವಾಗಿ 
ಜನರಿಗೆ ತಲುಪಲು ಅನುಕೂಲತೆಗಳು ಹೆಚ್ಚಾದುವು. 

ಇಂತಹ ಬದಲಾವಣೆ ಭಾರತ ದೇಶದ ಎಲ್ಲ ಕಡೆಗಳಲ್ಲಿ ಕಂಡುಬಂದಿತ್ತು ಎಂದು 
ಹೇಳಬಹುದು. ಇದು ಕೇವಲ ಉರ್ದುಭಾಷಯ ಸಂಗತಿಯಾಗಿರಲಿಲ್ಲ ಭಾರತದ ಎಲ್ಲ 
ಭಾಷೆಗಳಲ್ಲೂ ಇಂತಹ ಸ್ಥಿತ್ಯಂತರ ಕಾಣತೊಡಗಿತು. ಜಾತಿ, ಮತ, ಪಂಥಗಳ ಮೇಲೆಯೂ 


ಉರ್ದುವಿನ ಕಥೆ ೬೩ 


ಇದರ ಪ್ರಭಾವವಾಯಿತು. ಹಿಂದುಗಳಲ್ಲಿ ರಾಜಾರಾಮ್‌ ಮೋಹನ್‌ರಾಯ್‌ರ ಧಾರ್ಮಿಕ 
ಚಳುವಳಿ ಹಾಗು ಮುಸಲ್ಮಾನರಲ್ಲಿ ಸರ್‌ ಸಯ್ಯದ್‌ರವರ ಸುಧಾರಣೆಗಳು ಇದಕ್ಕೆ ನಿದರ್ಶನಗಳು. 
ಇವೆಲ್ಲ ಧಿಢೀರೆಂದು ಒಂದೇ ಸಲಕ್ಕೆ ಆಗಲಿಲ್ಲ, ಕ್ರಮೇಣವಾಗಿ ಆದ ಬದಲಾವಣೆಗಳು. 
ತ್ರಿ.ಶ. 1857ರ ಆ ಸುಪ್ರಸಿದ್ಧ ಚಳುವಳಿ 'ಅದೇ ಕಾಲಕ್ಕಾಯಿತು. ಅದನ್ನೇ ಕೆಲವರು “ದಂಗೆ” 
ಎ೦ತಲೂ ಹೇಳುತ್ತಾರೆ. ಈ ಚಳುವಳಿಯಲ್ಲಿ ಅಂತಿಮವಾಗಿ ಭಾರತೀಯ ಸೈನಿಕರೆಲ್ಲ 
ಒಟ್ಟಾಗಿ ಬಿಟಿಷರ ವಿರುದ್ಧ ದಂಗೆ ಎದ್ದರು, ದುರ್ದೈವವಶಾತ್‌ Po, ಆದರೆ 
ಸ್ವಾತಂತ್ರ್ಯಜ್ಕೋತಿಯು ಎಂದಿಗೂ ನಂದದಂತೆ ಪ್ರಜ್ವಲಿತವಾಯಿತು. ನಮ್ಮ ಅನುಕೂಲಕ್ಕಾಗಿ 
ಸ್ಥಾತಂತ್ರ್ಯ ಸಂಗ್ರಾಮದ ಸಮಯದಿಂದ ಅಂದರೆ. ತ್ರ.ಶ. 1857ರಿಂದ ಉರ್ದು ಸಾಹಿತ್ಯದ 

ಇತಿಹಾಸವನ್ನು ಆರಂಭ ಮಾಡುತ್ತೇವೆ. ಹಾಗೂ ಅನಂತರದ ಸಾಹಿತ್ಯವನ್ನು ನವ್ಯ ಸಾ 
ಅಥವಾ ಆಧುನಿಕ ಸಾಹಿತ್ಯ ಎನ್ನುತ್ತೇವೆ. 

ಆಧುನಿಕ ಸಾಹಿತ್ಯದ ವಿಚಾರ ಬರುತ್ತಲೇ, ಮೌಲಾನಾ ಮೊಹಮೃದ್‌ ಹುಸೇನ್‌ 
ಆಜಾದ್‌, ಮೌಲಾನಾ ಆಲ್ರಾಫ್‌ ಹುಸೇನ್‌ ಹಾಲಿ, ಸರ್‌ ಸಯ್ಯದ್‌ ಅಹ್ಮದ್‌ ಖಾನ್‌, ಮೌಲಾನಾ 
ನಜೀರ್‌ ಅಹಮದ್‌, ಮೌಲಾನಾ ಶಿಭ್ಲಿ, ಮೌಲ್ದಿ ಅಲ್ಲಾ ಇವರ ಹೆಸರುಗಳು ನಮ್ಮ ನೆನಪಿನ 
ಸುರುಳಿಯಲ್ಲಿ ಮೂಡಿಬರುತ್ತವೆ. ಈ ಎಲ್ಲ ಸಾಹಿತಿಗಳು ಸಮಯದ ಬೇಡಿಕೆಯನ್ನು 
ಮತ್ತು ಅದರ ಪರಿಣಾಮವನ್ನು ಅರಿತು ಉರ್ದು ಸಾಹಿತ್ಯದ "ಮುಗುದಾಣ'ವನ್ನು ಗಾಳಿ 
ಬೀಸುವ ದಿಕ್ಕಿನ ಕಡೆ ತಿರುಗಿಸಿದರು. ಇದರರ್ಥ ಹಳೆಯ ಶೈಲಿಯ ಸಾಹಿತ್ಯದ ರಂಗು 
ಮಾಸಿಹೋಯಿತು ಎ೦ತಲ್ಲ! ಆಗಲೂ ಸಾವಿರಾರು ಸಾಹಿತಿಗಳು, ಕವಿಗಳು ಚಿಕ್ಕ ಪುಟ್ಟ 
ದರ್ಬಾರುಗಳೊಡನೆ ಸಂಪರ್ಕವಿಟ್ಟುಕೊ೦ಡು ಪ್ರಾಚೀನ ಶೈಲಿಯ ಶಾಯರಿಗಳನ್ನು ನಕಲು 
ಮಾಡುತ್ತಿದ್ದರು. ಇಂತಹ ಕವಿಗಳಲ್ಲಿ ಅಸೀರ್‌ ಲಖ್ನವಿ, ಅಮೀರ್‌ ಮಿನಾಯಿ, ದಾಗ್‌ 
ದಥ್ನವಿ ಮತ್ತು ಜಲಾಲ್‌ ಲಖ್ನವಿ ಖ್ಯಾತರಾಗಿದ್ದಾರೆ. ಇವರು ಪ್ರಾಚೀನ ಶೈಲಿಯ ಅತಿ 
ದೊಡ್ಡ ಶಾಯರ್‌ಗಳಾಗಿದ್ದರು. ಉರ್ದುಭಾಷೆ ಮತ್ತು ಸಾಹಿತ್ಯಕ್ಕ ಇವರು ಮಾಡಿರುವ 
ಸೇವೆ ಅಪೂರ್ವವಾದದ್ದು. ಏಕೆಂದರೆ, ಇವರಲ್ಲಿ ಪ್ರತಿಯೊಬ್ಬರೂ ಭಾಷೆಯ ವಸ್ತುನಿಷ್ಠತೆ 
ಮತ್ತು ಶಾಯರಿಯ ನಿಯಮಗಳನ್ನು ಅರಿತಿದ್ದರು. ಬದಲಾದ ಕಾಲದ ವಿಚಾರ ಮತ್ತು 
ಅದರ ಪ್ರಭಾವ, ಇವರ ಸಾಹಿತ್ಯದಲ್ಲಿ ವ್ಯಕ್ತವಾಗಲಿಲ್ಲ. ಅವರ ಸಾಹಿತ್ಯದಲ್ಲಿ ಪೂರ್ವ ಮತ್ತು 
ಪಶ್ಚಿಮದ ಥಳಕು ಇರಲಿಲ್ಲ. ಈ ಕವಿಗಳು ರಾಮ್‌ಪೂರ ಮತ್ತು ಹೈದರಾಬಾದಿನ ದರ್ಬಾರಿಗೆ 
ಸೀಮಿತರಾಗಿದ್ದರು. ಅಲ್ಲಿಯೇ ತಮ್ಮಸಾವಿರಾರು ಶಿಷ್ಕರೊಡನೆ ಸ ಸಾಹಿತ್ಯ ಸರಸ್ತತಿಯ ಮತ್ತು 
ಭಾಷಾ ಸರಸ್ವತಿಯ ಸೇವೆ ಮಾಡುತ್ತಲಿದ್ದರು. 

ಅಮೀರ್‌ ಮಿನಾಯಿಯವರ ಅನೇಕ ಸಂಕಲನಗಳು ಪ್ರಕಟವಾಗಿವೆ. ಉರ್ದು 
ನಿಘಂಟಿನ ಎರಡು ಸಂಪುಟಗಳು ಮುದ್ರಿತವಾದವು. ದಾಗ್‌ರ ಅನೇಕ ಸಂಕಲನಗಳು 
ಅಚ್ಚಾದುವು, ಜಲಾಲರು ಸ೦ಕಲನಗಳಲ್ಲದೆ ನಿಘ೦ಟುಗಳು(ಲುಗತ್‌) ಮತ್ತು ಭಾಷಾ ಶಾಸ್ತ್ರದ 
ಸೂತ್ರಗಳ ಬಗ್ಗೆ ಕೂಡ ಪುಸ್ತಕಗಳನ್ನು ಬರೆದಿದ್ದಾರೆ. ಅಸೀರ್‌ರ ಅನೇಕ ಸಂಗ್ರಹಗಳು 


೬೪ ಉರ್ದುವಿನ ಕಥೆ 


ಪ್ರಕಟವಾಗಿವೆ. ಈ ರೀತಿಯಾಗಿ ಪ್ರಾಚೀನ ಉರ್ದು ಸಾಹಿತ್ಯದ ರಂಗು ತನ್ನ 
ಪಭಾವದಿಂದಾಗಿಯೇ ಉಳಿದುಕೊಂಡಿತು. ಅಮೀರ್‌ ಮತ್ತು ದಾಗ್‌ರ ಶಿಷ್ಕರಲ್ಲಿ ರಿಯಾಜ್‌, 
ಜಲೀಲ್‌, ನೂಹ್‌, ಸಾಯಿಲ್‌, ಬೇಖುದ್‌, ಮಜ್ತರ್‌ ಮೊದಲಾದವರು ಪ್ರಸಿದ್ದರಾದವರು. 
ಆ ಕಾಲದಲ್ಲಿ ಕೂಡ ಎಣಿಕೆ ಇಲ್ಲದಷ್ಟು ಶೇರ್‌ ಮತ್ತು ಗಜಲ್‌ ಹಾಡುವವರು ಮೇಲೆ ಹೇಳಿದ 
ಶಾಯರ್‌ಗಳ ರಚನೆಗಳನ್ನು ಅನುಸರಿಸುತ್ತಿದ್ದರು. 

ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಿಂದ ಉರ್ದು ಸಾಹಿತ್ಯದ ಆಧುನಿಕ 
ಶೈಲಿಯು ಮಹತಿಯನ್ನು ಪಡೆದಿದೆ ಏಕೆಂದರೆ ಉರ್ದು ಕಾವ್ಯದ ರಂಗಿನ ರಂಗು 
ಬದಲಾದಂತೆ ಗದ್ಕದಲ್ಲಿಯೂ ನವ್ಯ ಶೈಲಿಯ ಸಾಹಿತ್ಯವು ದಾಖಲೆಯಾಯಿತು. ಪ್ರಬಂಧ, 
ಕಾದಂಬರಿ, ಚರಿತ್ರೆ, ಆತ್ಮಕಥನ ಇತ್ಯಾದಿ ಗದ್ಯಸಾಹಿತ್ಯ ಪ್ರಕಾರಗಳ ಆರಂಭವು ಆ ಕಾಲದಿಂದಲೇ 
ಆಯಿತು. ಸರ್‌ ಸೈಯದ್‌, ಹಾಲಿ, ಆಜಾದ್‌, ಜಕಾಉಲ್ಲಾ, ನಜೀರ್‌ ಅಹ್ಮದ್‌, ಶಿಬ್ಬಿ. 
ಅಕ್ಷರ್‌, ಸರ್‌ಶಾರ್‌, ಶರರ್‌ ಇವರ ಲೇಖನಿಯಿಂದ ಉರ್ದು ಸಾಹಿತ್ಯ ಲೋಕವು ಸಂಪೂರ್ಣ 
ಬದಲಾದಂತೆ ಕಂಡುಬರುತ್ತದೆ. ಇವರಲ್ಲಿ ಪ್ರತಿಯೊಬ್ಬರ ಕಾರ್ಯಕ್ಷೇತ್ರವೂ ಮುಖ್ಯವಾಗಿದೆ. 
ವಿಶಾಲವಾಗಿದೆ ಹಾಗೂ ಉರ್ದು ಸಾಹಿತ್ಕ ಭಂಡಾರಕ್ಕ ಅಮೂಲ್ಯವಾದದ್ದಾಗಿದೆ. ಈ ಕಾಲವನ್ನು 
“ಸರ್‌ ಸಯ್ಯದ್‌ರ ಕಾಲ” ಎಂದು ಸಾಮಾನ್ಯವಾಗಿ ಉಲ್ಲೇಖಿಸಲಾಗುತ್ತದೆ. ಕಾರಣವೇನೆಂದರೆ, 
ಸರ್‌ ಸಯ್ಯದ್‌ರವರು ಉರ್ದು ಸಾಹಿತ್ಯಕ್ಕೆ ಮಾಡಿದ ಅನೇಕ ರೀತಿಯ ಸೇವೆಯಿಂದ ಅವರಿಗೆ 
ಪ್ರಾಮುಖ್ಯತೆ ದೊರಕಿದೆ. ಸರ್‌ ಸೈಯದ್‌ರವರ ಹೆಸರಿನಿಂದ ಖ್ಯಾತಿಗಳಿಸಿದ ಸೈಯ್ಯದ್‌ 
ಅಹ್ನದ್‌ ಖಾನರು ದಿಲ್ಲಿಯ ಒಂದು ಪ್ರಸಿದ್ಧ ಮನೆತನದಲ್ಲಿ ಹುಟ್ಟಿದವರು. ಈಸ್ಟ ಇಂಡಿಯಾ 
ಕಂಪನಿಯ ಸೇವೆಯಲ್ಲಿದ್ದವರು, ಶೈಕ್ಷಣಿಕ ಮತ್ತು ಧಾರ್ಮಿಕ ಏಳಿಗೆಗಾಗಿ ಕೆಲಸ ಮಾಡುತ್ತಿದ್ದವರು. 
ಕ್ರಿ.ಶ. 1857ರ ಚಳುವಳಿ ಆದಾಗ ಜಾಗೃತರಾಗಿ ಮುಸಲ್ಮಾನರ ಏಳಿಗೆ, ಬೆಳವಣಿಗೆ ಮತ್ತು 
ಶಿಕ್ಷಣದತ್ತ ಲಕ್ಷ್ಮವಹಿಸಿದರು, ಪುಸ್ತಕಗಳನ್ನು ಬರೆದರು ಮತ್ತು ಶಾಲೆಗಳನ್ನು ಸ್ಥಾಪಿಸಿದರು. 
ಭಾರತೀಯರ, ಅದರಲ್ಲೂ ಮುಸಲ್ಮಾನರ ಹಕ್ಕುಗಳ ರಕ್ಷಣೆಯ ಕಾರ್ಯವನ್ನು 
ಮಾಡತೊಡಗಿದರು. ಅವರ ಇನ್ನಿತರ ಸಾಹಿತ್ಯದ ಪ್ರಕಾರಗಳಂತೆ ಶೈಕ್ಷಣಿಕ ಸಾಹಿತ್ಯವನ್ನೂ 
ರೋಚಕ ಶೈಲಿಯಲ್ಲಿ ಬರೆದಿದ್ದು, ಆ ಸಾಹಿತ್ಯವನ್ನು ವಿದ್ಯಾರ್ಥಿಗಳು ಸಹ ಸಂತೋಷದಿಂದ 
ಅಭ್ಯಸಿಸುತ್ತಿದ್ದರು. ಈ ರೀತಿ ಶಿಕ್ಷಣಕ್ಕ ಸಂಬಂಧಿಸಿದ ಸಾಹಿತ್ಯವು ಶಿಕ್ಷಣಕ್ಕೆ ಮೀಸಲಾದ 
ಪತ್ರಿಕೆಯೊಂದರಲ್ಲಿ ಪ್ರಕಟವಾಗುತ್ತಿತ್ತು. ಆ ಪತ್ರಿಕೆಯನ್ನು ಸರ್‌ ಸಯ್ಯದ್‌ರವರು 
ಹೂರಡಿಸುತ್ತಿದ್ದರು. ಈ ಪತ್ರಿಕೆಯ ವಿಷಯಗಳು ಸಾಹಿತ್ಯದಲ್ಲಿಯೂ ಕ್ರಾಂತಿ ತಂದುವು. 
ಸರ್‌ ಸಯ್ಯದ್‌ರವರು ತಮ್ಮ ಸರಳ, ಉಚ್ಚಮಟ್ಟದ ಹಾಗೂ ಜೀವಂತ ವಿಚಾರಗಳಿಂದ 
ಸಾಹಿತ್ಯದಲ್ಲಿ ವೈಚಾರಿಕ ಕ್ರಾಂತಿಯನ್ನುಂಟು ಮಾಡಿದರು. ಅವರು ವರ್ಣರಂಜಿತವಾದ, 
ಸುಂದರವಾದ ಶೈಲಿಯ ಬಗ್ಗೆ ಹಚ್ಚು ವಿಚಾರ ಮಾಡುತ್ತಿರಲಿಲ್ಲ ತಮ್ಮ ವಿಚಾರಗಳು 
ಅರ್ಥವಾದರೆ ಸಾಕು ಎನ್ನುತ್ತಿದ್ದರು. ತೋರಿಕೆಯ, ಅತಿಶಯೋಕ್ತಿಯ ಮಾತುಗಳನ್ನಾಡುವುದು 
ಅವರಿಗೆ ಗೊತ್ತಿರಲೇ ಇಲ್ಲ. ಅವರ ವಿಚಾರಗಳು ಅವರ ಗುರಿಯಂತೆ ಧೃಡವಾಗಿದ್ದವು. 


ಉರ್ದುವಿನ ಕಥೆ ೬೫ 


ತ್ರಿ.ಶ. 1897ರಲ್ಲಿ ಸರ್‌ ಸಯ್ಯದ್‌ರು ಕಾಲವಶರಾದರು. 

ಖ್ಹಾಜಾ ಅಲ್ತಾಫ್‌ ಹುಸೇನ್‌ ಹಾಲಿ ಇವರನ್ನು ಆಧುನಿಕ ಯುಗದ ಸಾಹಿತ್ಯ ಸಂಸ್ಥಾಪಕ 
ಲೇಖಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರು ಪಾನಿಪತ್‌ನವರಾಗಿದ್ದರು. ಅರಬ್ಬಿ 
ಮತ್ತು ಫಾರ್ಸಿಯ ಶಿಕ್ಷಣ ಪಡೆದಿದ್ದರು. ದಿಲ್ಲಿ ಮತ್ತು ಲಾಹೋರಗಳಲ್ಲಿ ನಡೆಯುವ ಶೈಕ್ಷಣಿಕ 
ಮತ್ತು ಸಾಹಿತ್ಯಿಕ ಮಂಡಳಿಗಳಲ್ಲಿ ಭಾಗವಹಿಸುತ್ತಿದ್ದರು. ಮಿರ್ಜಾ ಗಾಲಿಬ್‌, ನವಾಬ್‌ ಮುಸ್ತಫಾ 
ಖಾನ್‌ ಶೇಫ್ತಾ ಮೌಲಾನಾ ಮೊಹಮ್ಮದ್‌ ಹುಸೇನ್‌ ಆಜಾದ್‌, ಸರ್‌ ಸೈಯ್ಯದರಂತಹ 
ಹಿರಿಯ ಸಾಹಿತಿಗಳಿಂದ, ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಬದಲಾಗುತ್ತಿರುವ ಸಮಯದಿಂದ 
ಪ್ರಭಾವಿತರಾದರು. ಚಳುವಳಿ ಮುಗಿದಿತ್ತು. ಹಳೆಯ ಶೈಲಿಯ ಶಿಕ್ಷಣ ಪದ್ದತಿಯ 
ಅವಸಾನವಾಗಿತ್ತು. ಆಧುನಿಕ ಶೈಲಿಯ ಶಿಕ್ಷಣ ಕ್ರಮದಿ೦ದ ಮುಸಲ್ಮಾನರು ನಿಧಾನವಾಗಿ 
ಪ್ರಗತಿಪಥದತ್ತ ಸಾಗುತ್ತಿದ್ದರು, ಕಾಲ ಬದಲಾಗುತ್ತಿತ್ತು. ಆದರೆ ಜನರಿನ್ನೂ ತಮ್ಮ ಹಳೆಯ 
ಎಚಾರಗಳಿಗೆ ಜೋತುಬಿದ್ದಿದ್ದರು. ಕಾಲದ ಬದಲಾವಣೆಗೆ ಸ್ಪಂದಿಸಿ ಕಾಲಕ್ಕೆ ತಕ್ಕಂತೆ ಹೆಜ್ಜೆ 
ಹಾಕಬೇಕೆಂದು ಹಾಲಿ ಹೇಳಿದರು. ಕಾಲದೊಡನೆ ಬದಲಾಗುವ ಪರಿಸ್ಥಿತಿಯನ್ನು 
ಮುಂದಿಟ್ಟುಕೊಂಡು ಕಲವು ಕವಿತೆಗಳನ್ನು ಮತ್ತು ಗದ್ಯಸಾಹಿತ್ಯದಲ್ಲಿ ಕೆಲವು ಪುಸ್ತಕಗಳನ್ನು 
ಬರೆದರು. ಅವರ ಸುಪ್ರಸಿದ್ದ ಪುಸ್ತಕಗಳು ಹಯಾತೆ ಸಾದಿ, ಯಾದಗಾರೆ ಗಾಲಿಬ್‌, 
ಮುಖದ್ದಮಾ ಶೇರ-ವ-ಶಾಯರಿ, ಹಯಾತೆ ಜಾವಿದ್‌, ದಿವಾನೆ ಹಾಲಿ, ಮಸದ್ದಸ್‌ ಮದ್ದ- 
ವ-ಜಜರ್‌, ಅಲ್‌ ಇಸ್ಲಾಮ್‌ ಮಜಮುಆ, ನಜಮ ಹಾಲಿ ಇತ್ಯಾದಿ. ತೆರೆದ ಮನದವರಾದ 
ಹಾಲಿ, ತಮ್ಮ ವಿಚಾರಗಳನ್ನು ಸತ್ಯ ಮತ್ತು ಸರಳತೆಯಿಂದ ಅಭಿವ್ಯಕ್ತ ಮಾಡುತ್ತಿದ್ದರು. ಈ 
ಎಚಾರಗಳು ಜನರ ಹೃದಯಗಳ ಮೇಲೆ ಪರಿಣಾಮ ಬೀರುತ್ತಿದ್ದುವು. ಹಾಲಿಯವರು 
ಅನೇಕ ಸರಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. ಇದೇ ಕಾರಣದಿಂದ, ಅವರು ಲಾಹೋರಿನಲ್ಲಿ 
ವಾಸಿಸುತ್ತಿದ್ದಾಗ ಮೌಲಾನಾ ಮೊಹಮ್ಮದ್‌ ಹುಸೇನ್‌ ಆಜಾದ್‌ರು, ಆಧುನಿಕ ಶೈಲಿಯಲ್ಲಿ 
ಕವನ ಬರೆಯಲು ಸಲಹೆ ಮಾಡಿದರು ಹಾಗೂ ಹಾಲಿ, ತಮ್ಮ ಕೆಲವು ಪ್ರಸಿದ್ಧ ಕವಿತೆಗಳನ್ನು 
ಅಲ್ಲಿಯೇ ಬರೆದರು. ಹಾಲಿಯವರ ಸಾಹಿತ್ಯದಿ೦ದ ಉರ್ದು ಸಾಹಿತ್ಯ ಭಂಡಾರವು ಮತ್ತಷ್ಟು 
ಶ್ರೀಮಂತವಾಯಿತು. ಕ್ರಿ.ಶ. 1914ರಲ್ಲಿ ಅವರ ಜೀವನದ ಪಯಣ ಮುಕ್ತಾಯವಾಯಿತು. 

ಮೌಲಾನಾ ಮೊಹಮೃದ್‌ ಹುಸೇನ್‌ ಆಜಾದ್‌ ಅವರು ದೆಹಲಿಯವರಾಗಿದ್ದರು. 
ಅವರ ತಂದೆ ಮೊಹಮ್ಮದ್‌ ಬಾಬರ್‌, ಹಿರಿಯ ವಿದ್ದಾಂಸರು. ಆಜಾದ್‌ರು ಫಾರ್ಸಿ ಮತ್ತು 
ಅರಬ್ದಿಯಲ್ಲಿ ಉತ್ತಮ ಶಿಕ್ಷಣ ಪಡೆದರು. ಶಾಯರಿಯಲ್ಲಿ ಜೌಕ್‌ರ ಶಿಷ್ಕರಾದರು. ಸ್ವಾತಂತ್ರ್ಯ 
ಸಮರದ ಅನಂತರ ದಿಲ್ಲಿಯನ್ನು ಬಿಟ್ಟು ಲಖನೌ ಮತ್ತು ಪಂಜಾಬ್‌ದಲ್ಲಿ ಉದ್ಯೋಗಕ್ಕಾಗಿ 
ಅಲೆದಾಡಿದರು. ಲಾಹೋರನಲ್ಲಿ ಬಹಳಷ್ಟು ವರ್ಷಗಳನ್ನು ಕಳೆದರು. ಅಲ್ಲಿ ಉಚ್ಚಮಟ್ಟದ 
ಸಾಹಿತ್ಯಿಕ ಚಟುವಟಿಕೆಗಳನ್ನು ಕೈಗೊಂಡರು. ಆಜಾದ್‌ರನ್ನು ಕೂಡ “ಆಧುನಿಕ ಸಾಹಿತ್ಯದ 
ಶಿಲ್ಪಿ ಎಂದು ಪರಿಗಣಿಸುತ್ತಾರೆ. ಇವರ ಗದ್ಯ ಸಾಹಿತ್ಯ ಶೈಲಿಯು ಸುಂದರವಾಗಿದ್ದು 
ಉತ್ತಮ ಅಭಿರುಚಿಯಿ೦ದ ಕೂಡಿದೆ. ಅವರ ಬರವಣಿಗೆಯ ವಿಶೇಷವೆಂದರೆ, ಅವರು 


ತೆ ಉರ್ದುವಿನ ಕಥೆ 


ಮಕ್ಕಳಿಗಾಗಿ ಬರೆಯಲಿ, ವಿದ್ದಾಂಸರಿಗಾಗಿ ಬರೆಯಲಿ ಅವರ ಶೈಲಿಯು ಒಂದೇ ತೆರನಾಗಿದ್ದು 
ಸ್ಥಿರವಾಗಿರುತ್ತಿತ್ತು. ಅವರ ಪ್ರಸಿದ್ಧ ಪುಸ್ತಕಗಳು-ಆಬೆ ಹಯಾತ್‌, ದರ್ಬಾರೆ ಅಕ್ಷರಿ, ಸಖನ್ಹಾನೆ 
ಫಾರಸ್‌, ನಯರಂಗ ಖಯಾಲ್‌ ಮತ್ತು ಖಸಸೆ ಹಿಂದ್‌. ಆಜಾದ್‌ರು ಇರಾನಿನ ಪ್ರವಾಸ 
ಮಾಡಿದರು, ಅಲ್ಲಿಯ ಸಾಹಿತ್ಯವು ಇವರ ಮೇಲೆ ಪ್ರಭಾವ ಬೀರಿತು. ಆಧುನಿಕ ಕಾಲದ 
ಏರಿಳಿತಗಳನ್ನು ಅರ್ಥಮಾಡಿಕೊಂಡು ಅದಕ್ಕೆ ಸ್ಪಂದಿಸಿ ತಮ್ಮ ಸಾಹಿತ್ಯದಲ್ಲಿ ಸ್ಥಳಕೊಟ್ಟವರಲ್ಲಿ 
ಆಜಾದರು ಕೂಡ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ದುರದೃಷ್ಟವಶಾತ್‌ ಆಜಾದ್‌ರ ಕೊನೆಯ 
ಇಪ್ಪತ್ತು ವರ್ಷಗಳು ಬುದ್ದಿಮಾಂದ್ಯದ ಸ್ಥಿತಿಯಲ್ಲಿ ಕಳೆದುವು. ಅವರ ಜೀವನ ಜ್ಯೋತಿಯು 
1910ರಲ್ಲಿ ನಂದಿ ಹೋಯಿತು. 

ಸಾಹಿತಿ ಜಕಾವುಲ್ಲಾರು ನೂರಕ್ಕಿಂತ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ 
ಹೆಚ್ಚಾಗಿ ಪುರಾತನ ಮತ್ತು ಇತಿಹಾಸ ಕಾಲಕ್ಕ ಸಂಬಂಧಿತವಾಗಿವೆ. ಜಕಾವುಲ್ಲಾರು ಹಿರಿಯ 
ಎದ್ದಾಂಸರಾಗಿದ್ದು ಸದ್ದಿಲ್ಲದೆ ಸಾಹಿತ್ಯದ ಸೇವೆ ಮಾಡುತ್ತಿದ್ದರು. ಅವರ ಸಮಕಾಲೀನರಾದ 
ಹಾಲಿ, ಆಜಾದ್‌ ಮತ್ತು ನಜೀರ್‌ ಅಹಮದ್‌ರಿಗೆ ಲಭಿಸಿದ ಪ್ರಾಮುಖ್ಯತೆ ಜಕಾವುಲ್ಲಾರಿಗೆ 
ದೊರೆಯಲಿಲ್ಲ. 

ಅನ್ವೇಷಣೆಯ ಹೂಸ ಮಾರ್ಗದಲ್ಲಿ ಹೆಜ್ಜೆ ಹಾಕಲು ಯಾರ ಪುಸ್ತಕಗಳು 
ಉಪನ್ಯಾಸಗಳು ಹಾಗೂ ವಿಚಾರಗಳು ಸಹಾಯ ಮಾಡಿದವೋ ಅಂತಹ ಸಾಹಿತಿಗಳಲ್ಲಿ 
ಡಾ. ನಜೀರ್‌ ಅಹಮದ್‌ ಇವರ ಸ್ಥಾನ ಅತೀ ಉಚ್ಚಮಟ್ಟದ್ದಾಗಿದೆ. ಅವರು ಬಾಲ್ಕದಲ್ಲಿ 
ಕಷ್ಟಕಾರ್ಪಣ್ಯಗಳ ಪರಿಸ್ಥಿತಿಯಲ್ಲಿ ವಿದ್ಯೆ ಕಲಿತರು. ಆದರೆ ತಮ್ಮ ಬುದ್ಧಿಶಕ್ತಿಯಿಂದ ಅತಿ 
ಕಡಮೆ ಸಮಯದಲ್ಲಿಯೇ ಮುಂದೆ ಬಂದರು. ಶಾಲೆಯಲ್ಲಿ ಒಂದು ಸಣ್ಣ ಉದ್ಯೋಗದಲ್ಲಿ 
ಕಲಸ ಮಾಡಿ ಮುಂದೆ ಪದೋನ್ನತಿಯಿಂದ ಡೆಪ್ಕುಟಿ ಕಲೆಕ್ಟರ್‌ ಆದರು. ಅನಂತರ 
ಹೈದರಾಬಾದಿನ ನಿಜಾಮರಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡತೊಡಗಿದರು. 
ಇಂಗ್ಲಂಡಿನ ವಿಶ್ವವಿದ್ಯಾಲಯದಿಂದ ಎಲ್‌ಎಲ್‌.ಡಿ. ಪದವಿ ಪಡೆದರು. ಆಂಗ್ಲ ಸರಕಾರವು 
ಇವರಿಗೆ “ಶಮಷುಲ್‌ ಉಲ್ಲಾ” (ವಿದ್ವಾಂಸರ ಸೂರ್ಯ) ಎಂಬ ಬಿರುದನ್ನು ಅಭಿದಾನ 
ಮಾಡಿ ಪುರಸ್ಕರಿಸಿತು. ಆದರೆ ಅವರು ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಾಡಿದ 
ಸೇವೆಯಿಂದ ಮಾತ್ರ ಅವರ ಹೆಸರು ಅಮರವಾಗಿದೆ. ಡಾ. ನಜೀರ್‌ರು ಕುರಾನ್‌ ಶರೀಫದ 
ಅನುವಾದ ಮಾಡಿದರು, ಧಾರ್ಮಿಕ ಸಮಸ್ಯೆಗಳ ಕುರಿತು ಪುಸ್ತಕ ಬರೆದರು. ಅನೇಕ 
ಕಾನೂನು ಪುಸ್ತಕಗಳನ್ನು ಇಂಗ್ಲಿಷ್‌ ಭಾಷೆಯಿಂದ ಅನುವಾದ ಮಾಡಿದರು. ಮಕ್ಕಳಿಗಾಗಿ 
ಚಂದ್‌ಪಂದ್‌, ಮುಂತಖಬಲ್‌ ಹಕಾಯತ್‌, ಮರಾತಲ್‌ ಉರುಸ್‌, ಬನಾತಲ್‌ ನಆಶ್‌ 
ಬರೆದರು. ಅನೇಕ ಕಾದಂಬರಿಗಳನ್ನೂ ಬರೆದರು. ಅವುಗಳಲ್ಲಿ ತೊಬತಲ್‌ ನಸ್ಸುಹ್‌ 
ಮತ್ತು ಇಬ್ಬಲ್‌ವಖ್ತ ಬಹಳ ಪ್ರಸಿದ್ಧ ಪಡೆದಿವೆ. ಅವರ ಭಾಷೆಯು ಸುಂದರವಾಗಿದ್ದು 
ಉಲ್ಲಾಸಭರಿತವಾಗಿದೆ. ಡಾ. ನಜೀರ್‌ರು ದಿಲ್ಲಿಯ ಆಡುಭಾಷೆಯನ್ನು ತಮ್ಮ ಸಾಹಿತ್ಯದಲ್ಲಿ 
ಸೊಗಸಾಗಿ ಅಳವಡಿಸಿಕೊಳ್ಳುತ್ತಿದ್ದರು. ತಮ್ಮ ಉಪನ್ಮಾಸಗಳಿಂದ ಆಧುನಿಕ ಶಿಕ್ಷಣದತ್ತ ಮತ್ತು 


ಉರ್ದುವಿನ ಕಥೆ ೬೭ 


ನವ್ಯ ಪರಿಸ್ಥಿತಿಯತ್ತ ಜನರ ಲಕ್ಷ್ಯವನ್ನು ಸೆಳೆದರು. ಅವರು ಕವಿಯಾಗಿದ್ದರೂ ಸಮರ್ಥ 
ಕವಿಯೆಂಬ ಖ್ಯಾತಿಯನ್ನು ಪಡೆಯಲಿಲ್ಲ. ಕ್ರಿ.ಶ. 1912ರಲ್ಲಿ ಅವರು ಕಾಲವಾದರು. 

ಮೌಲಾನಾ ಶಿಬ್ಲಿ ಅಜೀಮ್‌ಗಡದವರಾಗಿದ್ದರು. ಕ್ರಿ.ಶ. 1857ರಲ್ಲಿ ಜನಿಸಿದರು. ಪ್ರಾಥಮಿಕ 
ವಿದ್ಯಾಭ್ಯಾಸವನ್ನು ಅಜೀಮ್‌ಗಡದಲ್ಲಿಯೇ ಮಾಡಿದರು. ಅರಬ್ದೀ ಮತ್ತು ಫಾರ್ಸಿ ಭಾಷೆಯಲ್ಲಿ 
ಅತೀವ ಆಸಕ್ತಿ ಇತ್ತು. ಕಾನೂನಿನ ವಿದ್ಯಾಭ್ಯಾಸ ಮಾಡಿದರೂ ಸಾಹಿತಿಯಾಗುವ 
ಅಭಿಲಾಷೆಯಿಂದ ವಕೀಲಿ ವೃತ್ತಿಯನ್ನು ತ್ಯಜಿಸಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊ೦ಡರು. ಅಲಿಗಡ ಕಾಲೇಜಿನಲ್ಲಿ ಕಲವು ದಿನ ಪ್ರಾಧ್ಯಾಪಕರಾಗಿ ಕಲಸ ಮಾಡಿದರು. 
ಅದನ್ನು ಬಿಟ್ಟು ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. 
ಲಖನೌದಲ್ಲಿ ನದ್ರಾ ಅಜಮ್‌ಗಡ್‌ನಲ್ಲಿ ದಾರುಲ್‌ ಮುಸನ್ನಫೀಸ್‌ ಮತ್ತು ಶಿಬ್ಲಿ ಕಾಲೇಜುಗಳು 
ಇವರ ಜ್ಞಾಪಕಾರ್ಥ ಸ್ಥಾಪಿತವಾಗಿವೆ. ಶಿಬ್ಲಿಯವರು ಮುಸ್ಲಿಂ ದೇಶಗಳ ಪ್ರವಾಸ ಮಾಡಿದರು. 
ತ್ರ.ಶ. 1914ರಲ್ಲಿ ಕಾಲವಶರಾದರು. ಮೌಲಾನಾ ಶಿಬ್ಲಿ ಅವರು ಕಾವ್ಯ ಮತ್ತು ಗದ್ಯ ಎರಡರಲ್ಲೂ 
ಸಾಹಿತ್ಯ ರಚಿಸಿದ್ದರು. ಫಾರ್ಸಿ ಮತ್ತು ಉರ್ದುವಿನಲ್ಲಿ ಉತ್ತಮ ಮಟ್ಟದ ಶಾಯರಿ 
ರಚಿಸುತ್ತಿದ್ದರು. ಆದರೆ ಅವರಿಗೆ ಅವರ ಗದ್ಯ ಸಾಹಿತ್ಯದಿ೦ದಲೇ ಉರ್ದು ಭಾಷೆಯ ಶ್ರೇಷ್ಠ 
ಸಾಹಿತಿಗಳಲ್ಲಿ ಅವರಿಗೆ ಅಗ್ರಪಂಕ್ತಿಯು ದೊರಕಿದೆ. ಹೆಸರಿಸಬೇಕಾದ ಅವರ ಪ್ರಮುಖ 
ಪುಸ್ತಕಗಳಂದರೆ, ಸೀರತುನ್ನಬಿ, ಶೇರುಲ್‌ ನಜಮ್‌, ಅಲ್ಲಾರೂಖ್‌, ಅಲ್ಮಾಮೂನ್‌, 
ಮವಾಜನಾ ಆನೀಸ್‌-ವ-ದಬೀರ, ಇಲ್ಲುಲ್‌ ಕಲಾಮ್‌. ಇವುಗಳಲ್ಲದೆ ಅವರ ಪತ್ರಗುಚ್ಛಗಳು, 
ಚಿಕ್ಕ ಪತ್ರಿಕೆಗಳು ಪುನಃ ಪುನಃ ಮುದ್ರಣಗೊಂಡಿವೆ. ಅವರ ಬರವಣಿಗೆಯು ಮಧುರವಾಗಿದ್ದು 
ಜೀವಂತಿಕೆಯನ್ನು ಬಿಂಬಿಸುತ್ತ ಆ ಬರವಣಗೆಗಳಲ್ಲಿಯ ಭಾವವು ಹೃದಯದಾಳಕ್ಕೆ 
ಇಳಿಯುವಷ್ಟು ಮನೋಜ್ಞವಾಗಿರುತ್ತಿತ್ತು. 

ಅಕ್ಬರ್‌ ಅಲ್ಪಾಬಾದಿಯವರ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸದಿದ್ದರೆ ಈ ಯುಗದ 
ಕಥೆಯು ಅಪೂರ್ಣವಾಗುವುದು, ಕಾರಣವೇನೆಂದರೆ, ಅವರ ಶಾಯರಿಯಲ್ಲಿ ಅರ್ವಾಚೀನ 
ಮತ್ತು ಪ್ರಾಚೀನ, ಹೊಸ ಮತ್ತು ಹಳೆಯ, ಪೂರ್ವ ಮತ್ತು ಪಶ್ಚಿಮದ ಘರ್ಷಣೆಗಳನ್ನು 
ವಿವರವಾಗಿ ವರ್ಣಿಸಿರುವ ರೀತಿಯಿಂದ, ಕಾಲದ ವೇಗವನ್ನು ಹಾಗೂ ಅದರಿಂದಾದ 
ಬದಲಾವಣೆಗಳನ್ನೂ ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಅಕ್ಷರ್‌ ಅಲ್ಲಾಬಾದಿ 
ಇವರ ಮೂಲ ಹಸರು ಸೈಯ್ಯದ್‌ ಅಕ್ಷರ್‌ ಹುಸೇನ್‌ ಆಗಿತ್ತು. ಸಾಧಾರಣ ಹುದ್ದೆಯಿಂದ 
ಪದೋನ್ನತಿ ಪಡೆದು ನ್ಯಾಯಾಧೀಶರಾದರು. ವಹೀದ್‌ ಅಲಾಹಾಬಾದಿ ಅವರು ಇವರ 
ಶಿಷ್ಕರಾಗಿದ್ದರು. ಅವರನ್ನು ಕೆಲವು ದಿನ ಅನುಸರಿಸಿ ಹಾಸ್ಕ ಸಾಹಿತ್ಯದ ರಚನೆಯಲ್ಲಿ 
ತನ್ಮಯರಾದರು. ಈ ಅಕ್ಷರ್‌ರಿಗೆ ಹಾಸ್ಕ ಸಾಹಿತ್ಯದಿ೦ದಲೇ ಮನ್ನಣೆ ದೊರಕಿದ. ಕ್ರಿ.ಶ. 
1921ರಲ್ಲಿ ಅಕ್ಷರ್‌ ಅಲ್ಲಾಬಾದಿ ವಿಧಿವಶರಾದರು. ಅಕ್ಷರ್‌, ಸರಕಾರಿ ಸೇವೆಯಲ್ಲಿದ್ದು ಬ್ರಿಟಿಷ್‌ 
ಸರಕಾರದ ವಿರುದ್ಧ ಬಹಿರಂಗವಾಗಿ ವಾಗ್ದಾದ ಮಾಡುವುದು ಸಾಧ್ಯ್ಮವಏಲ್ಲದ್ದರಿಂದ ಹಾಗೂ 


ರಿ" 


ತಮ್ಮ ಮನಸ್ಸಿನ ವಿಚಾರಗಳನ್ನು ನೇರವಾಗಿ ವ್ಯಕ್ತಪಡಿಸುವುದೂ ಸಾಧ್ಯವಾಗದ್ದರಿ೦ದ, ತಮ್ಮ 


೬೮ ಉರ್ದುವಿನ ಕಥೆ 


ಅನಿಸಿಕೆಗಳಿಗೆ ಹಾಸ್ಕ ಮತ್ತು ವ್ಯಂಗ್ಯದ ಲೇಪನ ಮಾಡಿ ತಮ್ಮ ಮನವನ್ನು ಹಗುರ 
ಮಾಡಿಕೊಳ್ಳುತ್ತಿದ್ದರು. ಅವರು ಧಾರ್ಮಿಕ ವ್ಯಕ್ತಿಯಾಗಿದ್ದರು. ಸಮಯದ ಬದಲಾವಣೆಯಿಂದ 
ಕೋಪಿಸಿಕೊಳ್ಳುತ್ತಿದ್ದರು. ಆಧುನಿಕ ಶಿಕ್ಷಣ ಮತ್ತು ಆಧುನಿಕ ವಿಚಾರಗಳು ಜನರನ್ನು 
ಸದ್ಗುಣಗಳಿ೦ದ ದೂರಮಾಡಿವೆ ಎನ್ನುತ್ತಿದ್ದರು. ಅವರು ಪ್ರತಿಯೊಂದು ಹೊಸ ವಿಚಾರಗಳ 
ಎರೋಧಿಯಾಗಿದ್ದರು. ಆದರೂ ಅವರು ಸಮಯದ ಗತಿಯನ್ನು ನಿಯಂತ್ರಿಸಲಾಗಲಿಲ್ಲ. 
ಅವರು ತಮ್ಮ ವ್ಯಂಗ್ಯೂಕ್ತಿಗಳಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡುಬರುವ ಪ್ರಮಾದಗಳ 
ಬಗ್ಗೆ ಸುಳುಹುಗಳನ್ನು ತೋರಿಸುತ್ತಿದ್ದರು. ನೇರ ಮತ್ತು ಸರಳ ಭಾಷೆಯಲ್ಲಿ ಗಂಭೀರವಾಗಿ 
ಆಳವಾದ ವಿಚಾರಗಳನ್ನು ಸಂಜ್ಞಾಪೂರ್ಣವಾಗಿ ಹೇಳಿದ ಅವರ ಶೈಲಿಯನ್ನು ಇತರ 
ಸಾಹಿತಿಗಳಿಂದ ಅನುಸರಿಸಲು ಕಷ್ಟಸಾಧ್ಯವಾದ ಕೆಲಸವಾಗಿತ್ತು. 

ಹಾಗೆ ನೋಡಿದರೆ ಆ ಕಾಲದಲ್ಲಿ ಔಚಿತ್ಯಪೂರ್ಣವಾಗಿ ಅರ್ಥವತ್ತಾಗಿ ಬರೆಯುವ 
ಅನೇಕ ಶ್ರೇಷ್ಠ ಸಾಹಿತಿಗಳೂ ಇದ್ದರು. ಆದರೆ ಇನ್ನೂ ಇಬ್ಬರು ಪ್ರಮುಖ ಸಾಹಿತಿಗಳ 
ಹೆಸರನ್ನು ಕಡೆಗಣಿಸಲಾಗುವುದಿಲ್ಲ- ಪಂಡಿತ್‌ ರತನ್‌ನಾಥ ಸರ್ಶಾರ್‌ ಮತ್ತು ಮೌಲಾನಾ 
ಅಬ್ದುಲ್‌ ಹಲೀಮಶರರ್‌. ಇವರಿಬ್ಬರು ಉರ್ದು ಸಾಹಿತ್ಯಸೌಧದ ಧೃಡವಾದ ಸ್ಪಂಭಗಳಂತಿದ್ದಾರ. 
ರತನ್‌ನಾಥ ಸರ್ಶಾರ್‌, ಲಖನೌದ ಕಾಶ್ಮೀರಿ ಬ್ರಾಹ್ಮಣರ ಮನೆತನದಲ್ಲಿ ಜನಿಸಿದರು. ಇಲ್ಲಿಯ 
ಭಾಷೆ, ಬದುಕು, ಸಂಸ್ಥತಿ ಮತ್ತು ಜೀವನದ ಬಗ್ಗೆ ಆಳವಾದ ತಿಳುವಳಿಕೆ ಇದ್ದುದನ್ನು ಅವರ 
ಪುಸ್ತಕಗಳಿಂದ ಅರಿಯಬಹುದು; ಅನೇಕ ಸ್ವಾರಸ್ಯವುಳ್ಳ ಕಾದಂಬರಿಗಳನ್ನು ಬರೆದರು. 
ಅವುಗಳಲ್ಲಿ ಫಸಾನಾಯೆ ಆಜಾದ್‌ (ನಾಲ್ಕು ಸಂಪುಟಗಳು), ಜಾಮೆ ಸರ್ಶಾರ್‌, ಸೈರ್‌ 
ಕುಹಸಾರ್‌, ಖುದಾಯಿ, ಫೌಜ್ಜಾರ್‌ ಪ್ರಸಿದ್ದವಾಗಿವೆ. ಅವರ ಭಾಷೆ ಜನರಿಗೆ ಪ್ರಿಯವಾಗುತ್ತಿತ್ತು. 
ಮತ್ತು ಸರಿಯಾದ ವಿಚಾರಗಳನ್ನು ಅರುಹುತ್ತಿತ್ತು. ಆದರೆ ಯಾವ ವಿಷಯಗಳು ಅವರ 
ಮನಸ್ಸನ್ನು ಸಳೆಯುತ್ತಿದ್ದುವೋ ಆ ವಿಷಯಗಳು ವಿವಿಧ ಪಂಗಡ, ಮತ, ಜನರ ನಡೆನುಡಿ 
ಮತ್ತು ಅವರ ಬದುಕಿನ ರಸಿಕತೆಗಳ ವಿವರಗಳೇ ಆಗಿರುತ್ತಿದ್ದುವು. ಏಕೆ೦ದರೆ ಆ ಎಲ್ಲವನ್ನು 
ಅವರು ತಮ್ಮ ಬಿಚ್ಚು ನುಡಿಗಳಲ್ಲಿಯೇ ಹೇಳುತ್ತಿದ್ದುದರಿ೦ದ ಆ ಸ್ವಾರಸ್ಯವು ಅಲ್ಲಿರುತ್ತಿತ್ತು. 
ಹೀಗಾಗಿ ಸರ್ಶಾರ್‌ರನ್ನು ಉರ್ದುವಿನ ಉತ್ತಮ ಲೇಖಕರಲ್ಲೊಬ್ಬರು ಎಂದು 
ಪರಿಗಣಿಸಲಾಗುತ್ತದೆ. ಆದರೆ ಅವರು ಹೆಚ್ಚು ಕಾಲ ಬದುಕಲಿಲ್ಲ. ಅವರು ಹೆಚ್ಚು ಕುಡಿತದಿಂದ 
ತ್ರಿ.ಶ. 1900ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. 

ಮೌಲಾನಾ ಅಬ್ದುಲ್‌ ಹಲೀಮ್‌ ಶರರ್‌ ಕೂಡ ಲಖನೌ ಸಂಜಾತರು. ಅಲ್ಲಿಯೇ 
ವಿದ್ಯಾಭ್ಯಾಸ ಮಾಡಿದರು. ಎಳವೆಯಿ೦ದಲೇ ಬರೆಯಲಾರಂಭಿಸಿದರು. ಬಾಲ್ಕದ ಸ್ವಲ್ಪ 
ಭಾಗವನ್ನು ಕಲ್ಕತ್ತಾದ ಮಟಿಯಾಬುರ್ಜದಲ್ಲಿರುವ ವಾಜಿದ್‌ ಅಲಿ ಶಾಹ ಇವರ ಅರಮನೆಯಲ್ಲಿ 
ಕಳೆದರು. ಈ ಸಂಗತಿಯು ಅವರ ಅನೇಕ ಲೇಖನಗಳಲ್ಲಿ ಮೂಡಿ ಬಂದಿದೆ. ಕೆಲವು ದಿನ 
ಅವರು ಹೈದರಾಬಾದಿನಲ್ಲಿಯೂ ನೆಲೆಸಿದ್ದರು. ಯುರೋಪಿನ ಪ್ರವಾಸ ಮಾಡಿದರು. ಅನಂತರ 
ಉಳಿದ ದಿನಗಳನ್ನು ಪುಸ್ತಕ ಬರೆಯುವುದರಲ್ಲಿ ಕಳೆದರು. ಶರರ್‌ರ ಪುಸ್ತಕಗಳ ಸಂಖ್ಯೆ 


ಉರ್ದುವಿನ ಕಥೆ ೬೯ 


ಅತೀ ಹೆಚ್ಚು ಅವುಗಳಲ್ಲಿ ಕಾದಂಬರಿಗಳ ಸಂಖ್ಯ ವಿಪುಲ. ಫಿರ್ದೋಸ್‌ ಬರೀ೦, ಮನ್ಸೂರ್‌ 
ಮೋಹನಾ, ಅಯಾಮ್‌ ಅರಬ್‌, ಜವಾಲೆ ಬಗದಾದ ಮತ್ತು ಮುಕದ್ದಸ್‌ ನಾಜನೀಸ್‌ 
ಮೊದಲಾದುವು ಇವರ ಪ್ರಸಿದ್ಧ ಕೃತಿಗಳಾಗಿವೆ. ಇವುಗಳಲ್ಲದೆ ಚರಿತ್ರೆ, ಆತ್ಮಕಥೆ, ಸಂಸ್ಥೃತಿ 
ನಾಗರಿಕತೆ ಹೀಗೆ ಹಲವಾರು ವಿಷಯಗಳ ಹರಹುಗಳಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು 
ಬರದ ಸಂಕಲನಗಳು ಮುದ್ರಿತವಾಗಿವೆ. ಅವರ ಕೃತಿಗಳಲ್ಲಿ ವೈವಿಧ್ಯಪೂರ್ಣವಾದ ಜ್ಞಾನ 
ಹಾಗೂ ಸಾಹಿತ್ಯಿಕ ವಿಷಯಗಳಿವೆ. ಅವರಿಗಿನ್ನೂ ವಯಸ್ಸಿರುವಾಗಲೇ ಕ್ರಿ.ಶ. 1926ರಲ್ಲಿ 
ಅವರು ಕಾಲನ ಕರೆಗೆ ಓಗೊಟ್ಟರು. ಶರರ್‌ ಅವರ ಭಾಷೆಯು ಹೃದಯಸ್ಪರ್ಶಿ ಮತ್ತು 
ವರ್ಣರಂಜಿತವಾಗಿತ್ತು. ಕಥನಕಲೆಗೆ ಅವರ ಈ ಭಾಷೆಯು ಸಮರ್ಥ ಹಾಗೂ 
ಪರಿಣಾಮಕಾರಿಯಾಗಿದೆ. ಅಲ್ಲದೆ ಅವರ ವಿವಿಧ ಜ್ಞಾನಗಳ ವಿಷಯಗಳ ಬಗ್ಗೆಯೂ 
ಮನಸ್ಸು ತಟ್ಟುವ೦ತಹ ಶೈಲಿಯಲ್ಲಿ ಬರೆದಿದ್ದಾರೆ. 

ಈ ರೀತಿಯಾಗಿ ನವಮನ್ಹಂತರ ಆರಂಭವಾದೊಡನೆ ಉರ್ದು ಸಾಹಿತ್ಯಕ್ಕೆ ಶ್ರೇಷ್ಠ 
ಸಾಹಿತಿಗಳು ದೊರೆತರು; ಅವರು ಹೃತ್ಪೂರ್ವಕವಾಗಿ ಸಾಹಿತ್ಯವೃಕ್ಷದ ಪ್ರತಿಯೊಂದು ಪಾರವನ್ನು 
ಪ್ರಕಾಶಮಾನವಾಗಿ ಬೆಳಗಿಸುವ ಪ್ರಯತ್ನ ಮಾಡಿದರು. ಪೂರ್ವದೇಶಗಳಿ೦ದ ಆಮದಾದ 
ಹೊಸ ವಿದ್ಯೆ ಕಲೆ ಮತ್ತು ವಿಚಾರಗಳನ್ನು ಈ ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಸಕಾರಾತ್ಮಕವಾಗಿ 
ಬಳಸಿಕೊ೦ಡರು. ಇದರಿಂದ ಹಿಂದೂಸ್ಥಾನಿ ಸಾಹಿತ್ಯದ ಸ್ವರೂಪವು ಬದಲಾಗಲಿಲ್ಲ. ಆದರೆ 
ಹಿಂದೂಸ್ಥಾನಿ ಸಾಹಿತ್ಯದ ಮಡಿಲನ್ನು ಸಮೃದ್ಧಿಯಿ೦ದ ತುಳುಕುವಂತೆ ಮಾಡಿದರು. ಅಲ್ಲಿ 
ಆಧುನಿಕ ಶೈಲಿಯ ಸಾಹಿತ್ಯವು ಹೊಸ ಭಾವನೆಗಳನ್ನು ಸುರಿಸಿತಲ್ಲದೆ, ಸಾಹಿತ್ಯದ ಇತರ 
ಪ್ರಕಾರಗಳಾದ ನಾಟಕ, ವಿಮರ್ಶೆ, ಆತ್ಮಕಥೆ, ಶೈಕ್ಷಣಿಕ, ಸಾಹಿತ್ಯ ಮೊದಲಾದ ಎಲ್ಲ ಪ್ರಕಾರಗಳಿಗೂ 
ಹೂಸ ದೃಷ್ಟಿಯ ಲಾಭವು ದೊರೆಯಿತು. ಸಾಹಿತ್ಯದ ಬಲದಿಂದ ರಾಷ್ಟದ ಬದುಕಿನಲ್ಲಿ 
ಆಸಕ್ತಿ, ಉತ್ಸಾಹ, ಪ್ರೇಮಗಳನ್ನು ಪ್ರಜೆಗಳಲ್ಲಿ ಹುಟ್ಟಿಸಬಹುದೆ೦ದು ಅನುಭವಕ್ಕೆ ಬಂದಿತು. 
ಮೇಲೆ ಉಲ್ಲೇಖಿತ ಸಾಹಿತಿಗಳು ಸಾಹಿತ್ಯದ ಉದ್ದೇಶ ಹಾಗು ಸಾಹಿತ್ಯ ಸೌಂದರ್ಯಕ್ಕೆ 
ಕುಂದುಂಟಾಗದಂತೆ ಅಭಿವ್ಯಕ್ತಗೊಳಿಸುವಲ್ಲಿ ಪರಿಣಿತರಾಗಿದ್ದರು. ಇನ್ನು ಮುಂದೆ ಬರುವ 
ಸಾಹಿತಿಗಳು ಸಮಯದ ವೇಗವನ್ನೂ ಅದರಿಂದಾಗುವ ಬದಲಾವಣೆಗಳನ್ನು ಚೆನ್ನಾಗಿ 
ಅರಿತುಕೊಂಡು ರಾಷ್ಟಭಕ್ತಿಯ, ಸಾಹಿತ್ಯದ ಪಯಣವನ್ನು ಮುಂದೆ ನಡೆಸಿಕೊಂಡು 
ಬ೦ದವರಾಗಿದ್ದಾರೆ. ಇದಲ್ಲದೆ ಈ ಹಿಂದೆ ನಡೆದುಬ೦ದ ದಾರಿಯಲ್ಲಿಯೇ ಸಾಹಿತ್ಯ 
ರಚನೆಯನ್ನು ಮಾಡುವುದೇ ಉತ್ತಮವೆಂದು ತಿಳಿದು ಬರೆಯುವವರೂ ಆಗ ಕೆಲವರು 
ಇದ್ದರು. 


ಕ್ರಿ ಉರ್ದುವಿನ ಕಥೆ 


೧೨. ಒಂದಿಷ್ಟು ಹೊಸತು, ಒಂದಿಷ್ಟು ಹಳತು 


ಹಿಂದೂಸ್ಥಾನದ ಜೀವನವು ಬದಲಾಗುವ ಯಾವ ನಕಾಶೆಯನ್ನು ಹಿಂದಿನ ಭಾಗದಲ್ಲಿ 
ಚಿತ್ರಿಸಲಾಗಿತ್ತೋ, ಆ ಚಿತ್ರಣದಿಂದ ಬದಲಾವಣೆಗಳು ನಿಧಾನವಾಗಿ ಆಗುತ್ತವೆ ಎಂದು 
ತಿಳಿಯುತ್ತದೆ. ಕೆಲವು ಕಡೆ ಹೊಸತನ ಹಚ್ಚಾಗಿ ಕ೦ಡರೆ, ಕೆಲವು ಕಡೆ ಹಳೆಯ ಬೇರುಗಳು 
ಗಟ್ಟಿಯಾಗಿ ಬೇರೂರಿದಂತೆ ಕಂಡು ಬರುತ್ತದೆ. ಎಲ್ಲೋ ಒಂದೆಡೆ ಎರಡನ್ನೂ ಜೋಡಿಸುವ 
ಪ್ರಯತ್ನವಾಗುತ್ತದೆ. ಎಂದರೆ, ಅಗತ್ಯ ಜೀವನವು ಒಂದು ಸರಳ ರೇಖೆಯಂತಿಲ್ಲ. ಈ 
ವಿಚಾರಗಳು ಸಾಹಿತ್ಯದಲ್ಲಿ ಸಂಕೀರ್ಣವಾಗಿಬಿಡುತ್ತವೆ. ಈಗ ಸಾದರಪಡಿಸುತ್ತಿರುವ ಸಾಹಿತಿಗಳಲ್ಲಿ 
ಹೊಸತು ಮತ್ತು ಹಳತು ಎರಡರ ಛಾಯೆಯನ್ನೂ ಕಾಣಬಹುದು. ಕಲವರು ಜೀವನವನ್ನು 
ಅರ್ಥೈಸಿಕೊಳ್ಳುವ ಮಾರ್ಗದಲ್ಲಿ ಬಹಳ ಮುಂದಿದ್ದಾರೆ, ಕೆಲವರು ಹಳೆಯ ದಾರಿಯಲ್ಲೇ 
ನಡೆಯುತ್ತಿದ್ದಾರೆ, ಆದರೆ ಇವರ ಹೇಳುವಿಕೆಯಲ್ಲಿ ಹೊಸತನವಿದೆ. 

ಸರ್‌ ಸೈಯದ್‌, ಹಾಲಿ, ಆಜಾದ್‌, ಶಿಭ್ತಿ ನಜೀರ್‌ ಅಹಮದ್‌ ಶರರ್‌ ಮತ್ತು 
ಸರ್‌ಶಾರ್‌ರು ಉರ್ದು ಸಾಹಿತ್ಯದಲ್ಲಿ ಮಾಡಿದ ಪ್ರಗತಿಯನ್ನು ಮುಂದಿಟ್ಟುಕೊಂಡು, ಆಧುನಿಕ 
ಸಾಹಿತಿಗಳು, ಉರ್ದು ಸಾಹಿತ್ಯದ ಮಡಿಲನ್ನು ಮುತ್ತು-ರತ್ನಗಳಿ೦ದ ತುಂಬಿದ್ದಾರೆ. 
ಪರಿಸ್ಥಿತಿಯಲ್ಲಿ ಆಗುವ ಬದಲಾವಣೆಗಳನ್ನು ಸಾಹಿತ್ಯದ ಬೆಳವಣಿಗೆಗೆ ಅನುಕೂಲವಾಗುವಂತೆ 
ತಿರುಗಿಸುವ ಪ್ರಯತ್ನ ಮಾಡಿದ್ದಾರೆ. ಉರ್ದು ಕಾವ್ಯಸಾಹಿತ್ಕದಲ್ಲಿ ಗಜಲ್‌ ಅತಿ ಮುಖ್ಯವಾದ 
ಪ್ರಕಾರವಾಗಿತ್ತು. ಹೊಸ ಯುಗದಲ್ಲಿ, ಹಾಲಿ ಹಾಗೂ ಇನ್ನಿತರ ಕವಿಗಳ ಪ್ರಭಾವದಿಂದ 
ಗಜಲ್‌ಗಳ ಜನಪ್ರಿಯತೆ ಸ್ವಲ್ಪಮಟ್ಟಿಗೆ ಕಡಮೆ ಆಯಿತು. ಜನರು ಕವನಗಳನ್ನು, ಸದ್ದೋಧೆ 
ಮಾಡುವಂತಹವು ಹಾಗೂ ಸದ್ರಿಚಾರಗಳನ್ನು ಹರಡುವಂತಹವುಗಳು ಎಂದು 
ಭಾವಿಸತೊಡಗಿದರು. ಮುಬಾಲಿಗಾ, ಕಾಫಿಯಾ ಪಯಮಾಯಿ, ಇಂತಹ ಸಾಂಪ್ರದಾಯಿಕ 
ಸಾಹಿತ್ಯದ ವಿಚಾರಗಳು ಕಡಮೆಯಾದುವು. ಸರಳವಾದ ರೀತಿಯಲ್ಲಿ ನೇರವಾಗಿ ಮನಸ್ಸಿನ 
ಭಾವನೆಗಳನ್ನು ವ್ಯಕ್ತಪಡಿಸುವುದು ರೂಢಿಯಾಯಿತು. ಮೊದಲು ಗಜಲ್‌ ಒಂದು 
ಸಾ೦ಪ್ರದಾಯಿಕ ಶೈಲಿಯ ಕಾವ್ಯವಾಗಿತ್ತು. ಜನರು ಅದನ್ನು ಕಡೆಗಣಿಸಿದ್ದರಿಂದ ಅದು 
ಜೀವಂತವಾಗಲು ನವೀನ ರೂಪದಲ್ಲಿ ಆಧುನಿಕ ತೊಡುಗೆಯನ್ನು ತೊಟ್ಟು ಜನರು ಅದರತ್ತ 
ಲಕ್ಷ ಹರಿಸುವಂತೆ ಮಾಡಿತು. ಶಾದ್‌, ಹಸರತ್‌, ಸಫಿ, ಸೀಮಾಬ್‌, ಅಸ್ಗರ್‌, ಫಾನೀ, 
ಅಜೀಜ, ಸಾಕಿಬ್‌, ಜಿಗರ್‌, ಅಸರ್‌ ಮತ್ತು ಎಗಾನಿ ಇವರೆಲ್ಲರೂ ಗಜಲ್‌ಗಳಲ್ಲಿ ಹೂಸ 
ಜೀವ ತುಂಬಿದರು. ಗಜಲಿನ ಸಾ೦ಪ್ರದಾಯಿಕ ಸೌಂದರ್ಯವನ್ನು ಉಳಿಸಿಕೊಂಡು, ಇದರಲ್ಲಿ 


ಉರ್ದುವಿನ ಕಥೆ ೭೧ 


ಹೊಸ ಬಗೆಯಲ್ಲಿಯ ಉತ್ತಮವಾದ ವಿಚಾರಗಳನ್ನು ತುಂಬಲು ಪ್ರಯತ್ನಿಸಿದರು. ಮನದ 
ನೈಜ ಭಾವನೆಗಳನ್ನು ನೇರವಾಗಿ ಶ್ರುತಪಡಿಸುತ್ತ ಜೀವನದ ಸಮಸ್ಯೆಗಳನ್ನು ಬಿಡಿಬಿಡಿಯಾಗಿ 
ಬಿಡಿಸಲು ಯತ್ನಿಸಿದರು. ತತ್ಪರಿಣಾಮವಾಗಿ, ಆಧುನಿಕ ವಿಚಾರವುಳ್ಳವರು ಅವುಗಳಲ್ಲಿ 
ತಮ್ಮ ಹೃದಯದ ಬಡಿತವನ್ನು ಆಲಿಸತೊಡಗಿದರು. ಗಜಲ್‌ನ ಮಾಸಿದ ಬಣ್ಣಕ್ಕೆ ಹೂಸರಂಗಿನ 
ಮೆರಗು ಮೂಡಿತು. ಆ ಕಾಲದ ಸೈಯದ್‌ ಅಲಿ ಶಾದ್‌ರು, ಅಜೀಮಾಬಾದ್‌ (ಪಾಟ್ಸಾ) 
ದವರಾಗಿದ್ದರು. ಕ್ರಿ.ಶ. 1928ರಲ್ಲಿ ನಿಧನರಾದರು. ಪದ್ಮ ಮತ್ತು ಗದ್ಯ ಸಾಹಿತ್ಯ ಕ್ಷೇತ್ರಗಳಲ್ಲಿ 
ಸಾಕಷ್ಟು ಕೃಷಿ ಮಾಡಿದವರು ಅವರು. ಆದರೆ ಅವರ ಕೀರ್ತಿ ಹರಡಿದ್ದು ಅವರ ಗಜಲ್‌ಗಳಿಂದ. 
ಅವರ ಮಹತ್ವದ ಗಜಲುಗಳ ಸಂಗ್ರಹ “ಮೈಖಾನಾಯೆ ಅಲ್ಟಾಮ್‌” ಹಸರಿನಿಂದ 
ಮುದ್ರಿತವಾಗಿದೆ. ಇನ್ನಿತರ ಸಂಕಲನಗಳು ಪ್ರಕಟವಾಗಿವೆ. ಗದ್ಯ ಸಾಹಿತ್ಯದಲ್ಲಿ ಅವರು 
ಬರೆದ ಅನೇಕ ಪುಸ್ತಕಗಳು ಪ್ರಸಿದ್ದಿ ಪಡೆದಿವೆ. 

ಹಸ್ತತ್‌ ಮೊಹಾನಿಯವರ ಮೊದಲ ಹೆಸರು ಫಜಲುಲ್‌ ಹಸನ್‌ ಆಗಿತ್ತು. ಇವರು 
ರಾಜಕೀಯ ಪುಢಾರಿಯಾಗಿದ್ದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂದಾಳಾಗಿದ್ದರು. 
ಪದ್ಯ ಮತ್ತು ಗದ್ಯ ಸಾಹಿತ್ಯದಲ್ಲಿ ಬಹಳಷ್ಟು ಕೃಷಿ ಮಾಡಿದ್ದಾರೆ. ಅವರ ಗಜಲ್‌ಗಳಲ್ಲಿ ಇರುವ 
ಸಿಹಿ ಮತ್ತು ಮಾಧುರ್ಯವು ಪ್ರತಿಯೊಬ್ಬ ಉರ್ದು ಕಾವ್ಯ ಪ್ರೇಮಿಯ ನಾಲಗೆಯ ಮೇಲೆ 
ನಲಿದಾಡುತ್ತಿರುತ್ತದೆ. ಇವರ ಕವನ ಸಂಗ್ರಹ “ಕುಲಿಯಾತೆ ಹಸರತ್‌” ಎ೦ಬ ಹೆಸರಿನಿಂದ 
ಮುದ್ರಿತವಾಗಿದೆ. ಕ್ರಿ.ಶ. 1952ರಲ್ಲಿ ಹಸರತ್‌ರು ಮೃತ್ಯುವಶರಾದರು. 

ಲಖನೌವಿನ ಪ್ರಸಿದ್ಧ ಶಾಯರ್‌ ಸೈಯದ್‌ ಅಲಿ ನಕಿ ಸಫಿ ಇವರು ಕಸೀದಾ, ಮಸ್ಸವಿ, 
ಮರ್ಸಿಯಾ, ಗಜಲ್‌, ಗದ್ಯ ಸಾಹಿತ್ಯ ಹೀಗೆ ಉರ್ದು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ 
ಬರೆದಿದ್ದಾರೆ. ರಾಷ್ಟೀಯ ಮತ್ತು ಧಾರ್ಮಿಕ ಸಮಸ್ಯೆಗಳ ಬಗ್ಗೆ ಭಾವನಾತ್ಮಕ ಕವನಗಳನ್ನು 
ಬರೆಯುತ್ತಿದ್ದರು. ಮತ್ತೆ ಖಯ್ಯಾಮರ ರುಬಾಯಿಗಳ ಅನುವಾದವನ್ನು ಉರ್ದುವಿನಲ್ಲಿ 
ಮಾಡಿದರು. ಆದರೆ ಆ ಪುಸ್ತಕವು ಮುದ್ರಿತವಾಗಲಿಲ್ಲ. ಬೇರೆ ಬೇರೆ ಕವನಗಳ ಅನೇಕ 
ಸಂಗಹಗಳು ಮುದಿತವಾದುವು. ಗಜಲ್‌ಗಳ ಒಂದೇ ಒಂದು ಸಂಕಲನವು ಇವರ 
ನಿಧನಾನಂತರ ಮುದ್ರಿತವಾಯಿತು. ಕ್ರಿ.ಶ. 195ರಲ್ಲಿ ಈ ನಶ್ಚರ ಪಪಂಚವನ್ನು ಅವರು ತೊರೆದರು. 

ಆಶಿಕ್‌ ಹುಸೇನ್‌ ಸೀಮಾಬ್‌, ಆಗ್ರಾದವರಾಗಿದ್ದರು. ಇವರು ಉತ್ತಮ ಶಿಕ್ಷಕರೆಂದು 
ಪ್ರಸಿದ್ಧರಾಗಿದ್ದರು. ಕವನ ಮತ್ತು ಗಜಲ್‌ಗಳ ರಚನೆಯಲ್ಲಿ ಅತೀವ ಆಸಕ್ತಿ ಇದ್ದು, ಬಹಳಷ್ಟು 


ಕೌ ೦ 


() 


ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಅಚ್ಚಾದ ಕೃತಿಗಳ ಸಂಖ್ಯ ಅಪಾರ. ಅವುಗಳಲ್ಲಿ 
ಕಲೀಮೆ ಅಜಮ್‌, ಕಾರ ಅಮರೋಜ್‌, ಸದತಲ್‌ ಮುಂತಹಾ ಮೊದಲಾದುವು ಪಸಿಧವಾಗಿವೆ. 
ಕ್ರಿಶ. 1951ರಲ್ಲಿ ಕರಾಚಿಯಲ್ಲಿ ಅವರು ಸ್ವರ್ಗಸ್ಥರಾದರು. | 

ಅಸರ್‌ ಹುಸೇನ್‌ ಅಸರ್‌ ಗೋಂಡ್ತಿ ಸೂಫಿ ಸಂತ ಕವಿಗಳಾಗಿದ್ದರು. ಅವರು ಬರೆದದ್ದು 
ಕಡಮ. ಆದರ ಬರೆದದ್ದೆಲ್ಲ ಮಹತ್ವವಾದದ್ದು ಎಂದು ತಿಳಿಯಲಾಗಿದೆ. ಅವರು ಬರೆದ 
ಎರಡು ಸಂಕಲನಗಳಾದ "ನಿಶಾತ್‌ರೂಹ' ಮತ್ತು "ಸರ್‌ವರೇ ಜಿಂದಗಿ" ಅಚ್ಚಾಗಿವೆ. ಕ್ರಿ.ಶ. 


ಚು ಉರ್ದುವಿನ ಕಥೆ 


1936ರಲ್ಲಿ ಅಸ್ಗರ್‌ ನಿಧನರಾದರು. 

ಶೌಕತ್‌ ಅಲಿ ಫಾನಿ ಬದ್‌ ಅಯೂನಿ, ಉರ್ದುವಿನ ಪ್ರಖ್ಯಾತ ಗಜಲ್‌ ರಚಿಸುವವರಲ್ಲಿ 
ಒಬ್ಬರು. ದುಃಖ ಮತ್ತು ಶೋಕದ ವಿಷಯಗಳನ್ನು ಬಹಳ ರೋಚಕವಾಗಿ ಬರೆಯುತ್ತಿದ್ದರು. 
ಅವರ ಆಯಸ್ಸಿನ ಕೊನೆಯ ಭಾಗವನ್ನು ಹೈದರಾಬಾದಿನಲ್ಲಿ ಕಳೆದರು. ಕ್ರಿ.ಶ. 1942ರಲ್ಲಿ 
ಅವರು ಮೃತ್ಯುವಶರಾದರು. ಇವರ ಕವನಗಳ ಸಂಗ್ರಹವು “ಕುಲ್ಲಿಯಾತೆ ಫಾನಿ” ಎಂಬ 
ಹೆಸರಿನಿಂದ ಅಚ್ಚಾಗಿದೆ. ಮಿರ್ಜಾ ಮೊಹಮ್ಮದ್‌ ಹಾದಿ ಅಜೀಜ್‌ ಲಖನವಿಯವರು 
ಉರ್ದುವಿನ ಮುಖ್ಯ ಶಾಯರ್‌ಗಳಲ್ಲಿ ಒಬ್ಬರಾಗಿದ್ದರು. ಲಖನೌದ ಕಾವ್ಯದ ರಂಗಿನಲ್ಲಿ 
ಆದ ಬದಲಾವಣೆಗಳ ಆ ಪ್ರತಿನಿಧಿತ್ವ್ರವನ್ನು ಅಜೀಜರ ಕಾವ್ಯದಲ್ಲಿ ಕಾಣಬಹುದು. ಅವರ 
ಗಜಲ್‌ ಮತ್ತು ಕಸೀದೆ ರಚನೆಗಳಿಂದ ಅವರಿಗೆ ವಿಶೇಷ ಖ್ಯಾತಿ ದೊರಕಿತು. ಕಸೀದೆಗಳ 
ಸಂಕಲನ “ಸಹೀಫಾವಲಾ” ಮತ್ತು ಗಜಲ್‌ಗಳ ಸಂಕಲನ “ಗುಲ್‌ಕದಾ” ಮತ್ತು “ಅಂಜುಮ್‌ 
ಕದಾ” ಹೆಸರಿನಲ್ಲಿ ಮುದ್ರಿತವಾಗಿವೆ. ಕವಿ ಜಾಕಿರ್‌ ಹುಸೇನ್‌ ಸಾಕಿಬ್‌ ಕಜಲ್‌ ಬಾಶ್‌ರ 
ಶಾಯರಿಯ ಮೇಲೆ ಮೀರ್‌ ಮತ್ತು ಗಾಲಿಬ್‌ರ ಪ್ರಭಾವ ಕಂಡುಬರುತ್ತದೆ. ಅವರ ಮಹತ್ತ್ವದ 
ಕೃತಿ ದಿವಾನ್‌-ಎ-ಸಾಕಿಬ್‌ ಪ್ರಕಟವಾಗಿದೆ. ಅಲಿ ಸಿಕ೦ದರ್‌ ಜಿಗರ್‌ ಇವರು 
ಮುರಾದಾಬಾದಿನವರಾಗಿದ್ದರು. ಅವರು ಭಾವನಾತ್ಮಕ, ಸುಂದರ ಮತ್ತು ಮಧುರ ಶೇರ್‌ 
ಹೇಳುತ್ತಿದ್ದರು. ಅವರ ಮೂರು ಸಂಕಲನಗಳು ಪ್ರಕಟವಾಗಿದ್ದು ಅವುಗಳಲ್ಲಿ “ಶೋಲಾಯೆ 
ತೂರ್‌” ಮತ್ತು ಆತಿಶೆಗುಲ್‌್‌ ಪ್ರಸಿದ್ಧವಾಗಿವೆ. ನವಾಬ್‌ ಜಫರ್‌ ಖಾನ್‌ ಆಸರ್‌ ಲಖನವಿ, 
ಉರ್ದುವಿನ ಬಹಳ ಮುಖ್ಯವಾದ ಶಾಯರ್‌ಗಳಲ್ಲಿ ಒಬ್ಬರಾಗಿದ್ದರು. ಬಹಳಷ್ಟು ಪುಸ್ತಕಗಳನ್ನು 
ಬರೆದಿದ್ದಾರೆ. ಇತರ ಭಾಷಗಳಿ೦ದ ಪದ್ಯಗಳನ್ನು ಮತ್ತು ಗದ್ಯಗಳನ್ನು ಅನುವಾದ ಮಾಡಿದ್ದಾರೆ. 
ಗಜಲ್‌ ರಚಿಸಿ ಹಾಡುವುದರಿಂದ ಹಚ್ಚು ಕೀರ್ತಿ ಪಡೆದಿದ್ದಾರೆ. ಗಜಲ್‌ಗಳ ಸಂಗ್ರಹ “ಬಹಾರಾ” 
ಮತ್ತು “ನೌಬಹಾರಾ” ಪ್ರಸಿದ್ಧವಾಗಿವೆ. ಅನುವಾದಿತ ಕವನಗಳ ಸಂಗ್ರಹ “ರಂಗ ಬಸತ್‌” 
ಮತ್ತು ಭಗವದ್ಗೀತೆಯ ಅನುವಾದವು “ನಗಮ್‌-ಎ-ಜಾವಿದ್‌” ಎಂಬ ಹೆಸರಿನಿಂದ ಪ್ರಸಿದ್ದಿ 
ಪಡೆದಿವೆ. ಕವಿಗಳಾದ ಮಿರ್ಜಾ ವಾಜಿದ್‌ ಹುಸೇನ್‌ ಯಾಸ್‌, ವಿಗಾನಾ, ಅಸ್ಪನ್‌ 
ಪಾಟ್ನಾದವರಾಗಿದ್ದರು. ಬಹಳ ದಿನಗಳವರೆಗೆ ಹೈದರಾಬಾದಿನಲ್ಲಿದ್ದು ಕೊನೆಯ ದಿನಗಳನ್ನು 
ಲಖನೌದಲ್ಲಿ ಕಳೆದರು. ಇವರ ಗಜಲ್‌ಗಳಲ್ಲಿ ದೊರೆಯುವಷ್ಟು ರೋಚಕತೆ, ಲವಲವಿಕೆ 
ಇತರ ಕವಿಗಳ ಗಜಲ್‌ ರಚನೆಯಲ್ಲಿ ಕಂಡು ಬರುವುದಿಲ್ಲ. ರುಬಾಯಿಯನ್ನು ಸಹ ತುಂಬಾ 
ಚೆನ್ನಾಗಿ ಹೇಳಿದ್ದಾರೆ. ಗಜಲ್‌ಗಳ ಸಂಗ್ರಹ “ಆಯಾತೆ ವಜದಾನಿ” ಮತ್ತು “ಗಂಜೀನಾ” 
ಪ್ರಸಿದ್ಧವಾಗಿವೆ. ಕ್ರಿ.ಶ. 1956ರಲ್ಲಿ ಅವರು ನಿಧನರಾದರು. ಇವರಲ್ಲದೆ ಇನ್ನೂ ಹಚ್ಚಿನ 
ಸಂಖ್ಯೆಯಲ್ಲಿ ಉರ್ದು ಶಾಯರ್‌ಗಳಿದ್ದು, ಅವರ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳಬಹುದು. 
ಆದರೆ ಈ ಪುಸ್ತಕದಲ್ಲಿ ಅದಕ್ಕೆ ಹೆಚ್ಚು ಅವಕಾಶವಿಲ್ಲ. 

ಕವನ ರಚಿಸುವ ಸಂಪ್ರದಾಯವು ಹಾಲಿ, ಆಜಾದ್‌, ಶಿಭ್ಲಿ ಮತ್ತು ಅಕ್ಷರ್‌ರಿಂದ 
ರೂಢಿಯಲ್ಲಿದ್ದುದು ಒಬ್ಬ ಅಸಾಮಾನ್ಯ ಕವಿ ಇಕ್ಟಾಲ್‌ರಿಗೆ ಜನ್ಮ ನೀಡಿತು. ಕವಿ ಇಕ್ಬಾಲ್‌ರು 


ಉರ್ದುವಿನ ಕಥೆ ೭೩ 


ತಮ್ಮ ಕವನಗಳಲ್ಲಿ ಬದುಕಿನ ಸೌಂದರ್ಯ, ಸಂಕಟ, ನೀತಿ, ತತ್ವ ಇವುಗಳನ್ನು ಯಾವ 
ರೀತಿಯಲ್ಲಿ ಬೆರೆಸಿದ್ದರೆಂದರ ಅವು ಜನರನ್ನು ಸಮ್ಮೋಹನಗೊಳಿಸಿದ್ದಲ್ಲದೆ, ಜ್ಞಾನವನ್ನೂ 
ನೀಡುತ್ತಿದ್ದುವು. ಅವರು ಸ್ವಾತಂತ್ರ್ಯದ ಭವ್ಯತೆ ಮತ್ತು ಶೌರ್ಯದ ಗೀತೆಗಳನ್ನು ಹಾಡುತ್ತಿದ್ದರು. 
ಫಾರ್ಸಿ ಭಾಷೆಯಲ್ಲಿಯೂ ಕವನಗಳನ್ನು ಬರೆದಿದ್ದಾರೆ. ಉರ್ದು ಭಾಷೆಯಲ್ಲಿ ಬರೆದ 
ನಾಲ್ಕು ಸಂಗ್ರಹಗಳು, ಬಾಂಗೆ ದರಾ, ಬಾಲ್‌-ಎ-ಜಿಬ್ರಾಯಿಲ್‌, ಜರ್ಬ್‌-ಎ-ಕಲೀಮ ಮತ್ತು 
ಅರ್ಮಗಾನ್‌-ಎ-ಹಿಜಾಜ್‌ ಪ್ರಕಟವಾಗಿವೆ. ಅವರು ಕೇವಲ ಕವಿಯಲ್ಲದೆ ರಾಷ್ಟಪ್ರಮಿಯೂ 
ಆಗಿದ್ದರು. ಕ್ರಿ.ಶ. 1938ರಲ್ಲಿ ಪಂಚಭೂತಗಳಲ್ಲಿ ಲೀನವಾದರು. ಪಂಡಿತ್‌ ಬ್ರಿಜ್‌ ನಾರಾಯಣ 
ಚಕ್ಷಸ್ತ ಸಹ ಇದೇ ಯುಗದ ಕವಿಯಾಗಿದ್ದರು. ಇವರು ಭಾರತ ದೇಶದ ಜನರ ಜೀವನ 
ಚಿತ್ರಣವನ್ನು ತಮ್ಮ ಕವಿತೆಗಳಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಪಂಡಿತರು ಕ್ರಿ.ಶ. 1926ರಲ್ಲಿ 
ಸ್ವರ್ಗಸ್ಥರಾದರು. ಅದೇ ವರ್ಷ ಇವರ ಕವನ ಸಂಕಲನ “ಸುಬಹ್‌-ಎ-ವತನ್‌” 
ಪ್ರಕಟವಾಯಿತು. ಅವರ ಗದ್ಯ ಸಾಹಿತ್ಯವು ಕೂಡ ಮಹತ್ವದ್ದಾಗಿದ್ದು, ಗಂಥಗಳರೂಪದಲ್ಲಿ 
ಮುದ್ರಿತವಾಗಿವೆ. ದುರ್ಗಾ ಸಹಾಯ ಸರ್ವರ್‌ ಇವರು ಆಧುನಿಕ ಉರ್ದು ಶಾಯರಿಯನ್ನು 
ನಿಸರ್ಗ ಸೌಂದರ್ಯದ ಚಿತ್ರಣ ಮತ್ತು ಭಾವನೆಗಳ ಅಭಿವ್ಯಕ್ತಿಯಿ೦ದ ಸಮೃದ್ಧಗೊಳಿಸಿದರು. 
ಇವರ ಕವನ ಸಂಗಹಗಳು ಮುದ್ರಿತವಾಗಿವೆ. ಇವರಲ್ಲದೆ ಸಲೀಮ್‌ ಪಾನಿಪತಿ, ಅಜಮತ್‌ 
ಅಲ್ಲಾ ಖಾನ್‌, ಖುಷಿ ಮಹಮ್ಮದ್‌ ನಾಜಿರ್‌, ನಾದಿರ್‌ ಕಾ ಕೌರವಿ ಹೆಸರಿಸಬೇಕಾದ ಉರ್ದು 
ಕವಿಗಳು. 

ನಜೀರ್‌ ಅಹಮದ್‌ ಮತ್ತು ಸರ್‌ಶಾರ್‌ರ ಕಾಲದಿಂದಲೇ ಕಾದಂಬರಿ ಸಾಹಿತ್ಯ 
ಸಂಪ್ರದಾಯವು ಆರಂಭವಾಗಿತ್ತು. ಕಾದಂಬರಿ ಸಾಹಿತ್ಯವು ಸಹ ಪ್ರಗತಿಯ ಮಾರ್ಗದಲ್ಲಿದ್ದು 
ಈ ಪ್ರಕಾರದಲ್ಲಿ ಎಲ್ಲರಿಗಿಂತ ಪ್ರಮುಖವಾದ ಹಸರು ಮಿರ್ಜಾ ಮೊಹಮ್ಮದ್‌ ಹಾದಿ ರುಸ್ತಾ 
ಇವರದಾಗಿರುತ್ತದೆ. ಅತ್ವಂತ ಸೊಗಸಾದ ಶೈಲಿಯಲ್ಲಿ “ಉಮ್ರಾ-ಓ-ಜಾನೆ ಅದಾ” ಮತ್ತು 
“ಶರೀಪ್‌ ಜ್ಯಾದಾ” ಎ೦ಬ ಕಾದಂಬರಿಗಳನ್ನು ಬರೆದಿದ್ದಾರೆ. ಖಾಜಾ ಹಸನ್‌ ನಿಜಾಮಿಯವರು 
ಐತಿಹಾಸಿಕ ಕತೆಗಳನ್ನು ಮತ್ತು ವಿವಿಧ ವಿಷಯಗಳನ್ನು ಕುರಿತು ಎಷ್ಟು ಮನೋಜ್ಞವಾಗಿ 
ಬರೆದಿದ್ದಾರೆ೦ದರೆ, ಅವರ ಕಾಲ್ಪನಿಕ ಕತೆಗಳು ನೈಜವೆ೦ದೂ, ನಿಜವಾದ ಕತೆಗಳು 
ಕಾಲ್ದನಿಕವೆಂದೂ ಭಾಸವಾಗುತ್ತವೆ. ದಿಲ್ಲಿಯ ಚಳುವಳಿಯ ಬಗ್ಗೆ ಕಲವು ಪುಸ್ತಕಗಳನ್ನು 
ಬರೆದಿದ್ದಾರೆ. ಕ್ರಿ.ಶ. 1958ರಲ್ಲಿ ಇಳಿಯ ವಯಸ್ಸಿನಲ್ಲಿ ನಿಜಾಮಿಯವರು ನಿಧನರಾದರು. 
ರಾಸಿದುಲ್‌ ಖೈರಿಯವರು ನಜೀರ್‌ ಅಹಮದ್‌ರ ಕಾವ್ಯದ ಶೈಲಿಯನ್ನು ಮತ್ತು ರಂಗನ್ನು 
ಜಾರಿಯಲ್ಲಿಟ್ಟರು. ಮಹಿಳೆಯರ, ಮಕ್ಕಳ ಮತ್ತು ಬದುಕಿನ ವಿವಿಧ ಮಗಲುಗಳಲ್ಲಿಯ 
ದುಃಖಕರ ಘಟನೆಗಳನ್ನಾಧರಿಸಿ ಕಾದಂಬರಿ ಮತ್ತು ಕತೆಗಳನ್ನು ಬರೆದರು. ಅವರನ್ನು 
“ಮುಸವ್ದಿರೆ ಗಮ್‌” (ದುಃಖದ ಚಿತ್ರಕಾರ) ಎಂದು ಕರೆಯಲಾಗುತ್ತದೆ. 

ಆ ಕಾಲದಲ್ಲಿ ಅತಿ ಹೆಚ್ಚು ಗಮನವನ್ನು ಶೈಕ್ಷಣಿಕ ಮತ್ತು ಸಾಹಿತ್ಯದ ಸಮಸ್ಯೆಗಳತ್ತ 
ಕೊಡಲಾಗುತ್ತಿತ್ತು. ಜನರಲ್ಲಿ ಸಂಶೋಧನೆಯತ್ತ ಒಲುವು ಮೂಡಿತು. ಮೌಲಾನಾ ಅಬ್ದುಲ್‌ 


೭೪ ಉರ್ದುವಿನ ಕಥೆ 


ಹಕ್‌ ಇವರು ಹಾಲಿಯವರ ಶೈಲಿಯಲ್ಲಿ ಸುಧಾರಣೆಯ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ. 
ಉರ್ದುಭಾಷಯ ಹಳೆಯ ಪುಸ್ತಕಗಳನ್ನು ಹುಡುಕಿ ತೆಗೆದು ಅವುಗಳನ್ನು ಪ್ರಕಟಿಸಿದರು. 
ಉರ್ದು ಭಾಷೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಸಂಗ್ರಹಿಸಿದರು, ಆ ವಿಚಾರಗಳನ್ನು 
ಸಾಮಾನ್ಯ ಭಾಷೆಯಲ್ಲಿ ಸಾದರಪಡಿಸಿದರು. ಕ್ರಿ.ಶ. 1948ರಲ್ಲಿ ಕರಾಚಿಗೆ ತೆರಳಿ ಉರ್ದು 
ಭಾಷೆಯ ಬೆಳವಣಿಗೆಗಾಗಿ ಸಂಘವನ್ನು ಸ್ಥಾಪಿಸಿದರು, ಶೈಕ್ಷಣಿಕ ಸುಧಾರಣೆಯ ಕೆಲಸದಲ್ಲಿ 
ತೊಡಗಿದರು. ಕ್ರಿ.ಶ. 1961ರಲ್ಲಿ ನಿಧನರಾದರು. ಮೌಲಾನಾ ಸುಲೇಮಾನ್‌ ನದ್ದಿ ಇವರು 
ಮೌಲಾನಾ ಶಿಭ್ಲಿಯ ಉತ್ತರಾಧಿಕಾರಿ. ಹಿರಿಯ ವಿದ್ದಾಂಸ, ಮತ ಪ್ರಚಾರಕ ಮತ್ತು 
ಸಾಹಿತಿಯಾಗಿದ್ದರು. ಇವರು ಧಾರ್ಮಿಕ ಮುಖಂಡರೂ ಹಾಗು ಸುಸಂಸ್ಥತರೂ ಆಗಿದ್ದರು. 
ಅವರು ಧಾರ್ಮಿಕ ಹಾಗು ಸಾಹಿತ್ಯಿಕ ರಚನೆಗಳನ್ನು ಮಾಡಿ ಉರ್ದುವಿನ ಮಡಿಲನ್ನು 
ತುಂಬಿತುಳುಕಿಸಿದ್ದಾರೆ. ಈಗ ಕೆಲವು ವರ್ಷಗಳ ಹಿಂದೆ ಎಂದರೆ 1980ಕ್ಕೆಂತ ಮೊದಲು 
ಕರಾಚಿಯಲ್ಲಿ ಇವರ ನಿಧನವಾಯಿತು. ಅವರ ಕೃತಿಗಳಲ್ಲಿ ಖಯಾಮ್‌ ಮತ್ತು ನಖೂಶ್‌ 
ಸುಲೇಮಾನಿ ಮುಖ್ಯವಾಗಿವೆ. ಈ ಯುಗದ ಮುಖ್ಯ ಬರಹಗಾರರಲ್ಲಿ ಮೌಲಾನಾ ಅಬ್ದುಲ್‌ 
ಮಾಜಿದ್‌ ದರಿಯಾಬಾದಿ ಸಹ ಇದ್ದಾರೆ. ಅವರೂ ಸಹ ಧಾರ್ಮಿಕ, ತಾತ್ವಿಕ, ಶೈಕ್ಷಣಿಕ 
ಮತ್ತು ಸಾಹಿತ್ಕಿಕ ವಿಷಯಗಳ ಮೇಲೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ 
ಗದ್ಯಬರವಣಿಗೆಯು ಮನೋಜ್ಯವಾದದ್ದು. ಪ್ರಭಾವ ಬೀರುವ ಶೈಲಿಯಲ್ಲಿ ಅವರು ತಮ್ಮ 
ಎಚಾರಗಳನ್ನು ವ್ಯಕ್ತಪಡಿಸುತ್ತಾರೆ. ಅವರ ಅನೇಕ ಸ೦ಗ್ರಹಗಳು ಮತ್ತು ಪುಸ್ತಕಗಳು 
ಪ್ರಕಟವಾಗಿವೆ. ಈ ಕಾಲದ ಬರಹಗಾರರಲ್ಲಿ ನಿಯಾಜ್‌ ಫತಹಪೂರಿ ಇವರ ಸ್ಥಾನವು 
ಉನ್ನತಮಟ್ಟದಲ್ಲಿದೆ. ಅವರ ಫಾರ್ಸಿ ಬಳಕೆಯು ಕಠಿಣವಾಗಿದ್ದರೂ ಸುಂದರ ಮತ್ತು 
ಉತ್ತಮ ಅಭಿರುಚಿಯಿಂದ ಕೂಡಿದ ಗದ್ಧಸಾಹಿತ್ವವಾಗಿದೆ. ಅವರ ಶೈಲಿಯ ಮೇಲೆ ಮೌಲಾನಾ 
ಅಬುಲ್‌ಕಲಮ್‌ ಆಜಾದ್‌ರ ಗದ್ಯಶೈಲಿಯ ಛಾಯೆ ಕಾಣುವುದು. ಆದರೆ ಶೀಘ್ರದಲ್ಲಿಯೇ 
ತಮ್ಮದೇ ಆದ ಒಂದು ಸ್ವತಂತ್ರ ಶೈಲಿಯನ್ನು ರೂಢಿಸಿಕೊ೦ಡರು, ಅದರ ಮಾರ್ದವತೆ 
ಇನ್ನಿತರ ಸಾಹಿತಿಗಳಲ್ಲಿ ಸಿಕ್ಕುವುದಿಲ್ಲ. ಅವರು ಧಾರ್ಮಿಕ, ತಾತ್ವಿಕ, ಶೈಕ್ಷಣಿಕ ವಿಷಯಗಳಲ್ಲದೆ 
ಕಾದಂಬರಿ, ಕಥೆ ಮತ್ತು ನಾಟಕಗಳ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಅಧಿಕ ಸಂಖ್ಯೆಯಲ್ಲಿ ಕೃತಿ 
ರಚನೆ ಮಾಡಿದ್ದಾರೆ. ಹಾಗಾಗಿ ಅವರು ಇತರ ಲೇಖಕರ ಲಕ್ಷ ಸೆಳೆದಿದ್ದಾರೆ. ಅವರ ಸಂಕಲನಗಳು 
ಬಹಳ ಸಂಖ್ಯೆಯಲ್ಲಿದ್ದು ಪ್ರತಿ ಸಂಕಲನವೂ ಅವರ ವರ್ಣರಂಜಿತ ಸಾಹಿತ್ಯ ಶೈಲಿಯಿಂದ 
ತುಂಬಿ ತುಳುಕಿದೆ. ನಿಯಾಜರು ಕ್ರಿ.ಶ. 1966ರಲ್ಲಿ ಕರಾಚಿಯಲ್ಲಿ ಸ್ಪರ್ಗವಾಸಿಗಳಾದರು. 
ಪ್ರೊಫೆಸರ್‌ ಮಹಮೂದ್‌ ಶಿರಾನಿ ಈ ಕಾಲದ ಖ್ಯಾತ ಲೇಖಕರಾಗಿದ್ದಾರೆ. ಅವರ ಸಾಹಿತ್ಯದಲ್ಲಿ 
ಮೆರುಗು ಕಡಮೆ ಇದ್ದು ಅವರು ಹೆಚ್ಚು ಸಾಹಿತ್ಯ ಸಂಶೋಧನೆ ಮಾಡಿದ್ದಾರೆ. ಉರ್ದು 
ಸಾಹಿತ್ಯದ ಚರಿತ್ರೆ ಬರೆಯುವಲ್ಲಿ ಅವರ ಸ೦ಶೋಧನೆ ನೆರವಾಗುತ್ತದೆ. ಕೆಲವು ವರ್ಷಗಳ 
ಹಿಂದೆ ಎಂದರೆ 1980ರ ಮೊದಲು ಅವರ ನಿಧನವಾಯಿತು. ಸಾಹಿತ್ಯ ಸಂಶೋಧನೆ ಮತ್ತು 
ವಿಮರ್ಶೆಯಲ್ಲಿ ಸೈಯ್ಯದ್‌ ಮಸೂದ್‌ ಹಸನ್‌ ರಜ್ಜಿಯವರದು ಒಂದು ಪ್ರಮುಖ ಹೆಸರು. 


ಉರ್ದುವಿನ ಕಥೆ ೭೫ 


ಉರ್ದು ಶಾಯರಿಯ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಗಳ ಬಗ್ಗೆ ಸರಳ ಮತ್ತು ಸೊಗಸಾದ 
ಲೇಖನಗಳಿ೦ದ ಉತ್ತರ ನೀಡಿದ್ದಾರೆ. ತಮ್ಮ ಸಂಶೋಧನೆಯ ಅನೇಕ ಪುಸ್ತಕಗಳನ್ನು 
ಮುದ್ರಿಸಿದ್ದಾರೆ. ಅವರ ಒ೦ದು ಮುಖ್ಯವಾದ ಪುಸ್ತಕ “ಉರ್ದು ಡ್ರಾಮಾ ಔರ್‌ ಸ್ನೇಜ್‌” 
ಪ್ರಕಟವಾಗಿದೆ. ಸಾಹಿತಿ ನಸಿರುದ್ದೀನ್‌ ಹಾಶ್ಮಿ ಅವರು ಸಾಹಿತ್ಯ ಸಂಶೋಧನೆಯ ಬಗ್ಗೆ 
ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಕಲವು ವರ್ಷಗಳ ಹಿಂದೆ ಎಂದರೆ 1980 ರ ಮೊದಲು 
ನಿಧನರಾದರು. 

ಈ ಮಹನೀಯರಲ್ಲದೆ ಸಾಹಿತ್ಯ ಸಂಶೋಧನೆ ಮತ್ತು ಸಾಹಿತ್ಯ ವಿಮರ್ಶೆಯಲ್ಲಿ 
ಕಲಸ ಮಾಡಿದ ಕಾಜಿ ಅಬ್ದುಲ್‌ ವದೂದ್‌, ಡಾಕ್ಟರ್‌ ಅಬ್ದುಲ್ತಾ, ಅರ್ಶಿರಾಮ್‌ಪುರಿ, ಡಾಕ್ಟರ್‌ 
ನಜೀರ್‌ ಅಹಮದ್‌, ಮಾಲಿಕ್‌ರಾಮ್‌ ಇವರ ಹೆಸರುಗಳನ್ನು ಕೂಡ ಕಡೆಗಣಿಸಲಾಗದು. 
ಇದೇ ರೀತಿ ಮೌಲಾನಾ ಅಬ್ದುಲ್‌ಖಾರಿ, ಶಾಹ ಮೈನುದ್ದೀನ್‌ ನದ್ವಿ, ರಿಯಾಸತ್‌ ಅಲಿನದ್ದಿ, 
ಮೌಲಾನಾ ಅಬ್ದುಲ್‌ ಸಲಾಮ್‌ ನದ್ವಿ, ಸಬಾಹುದ್ದೀನ್‌, ಅಬ್ದುರ್‌ ರಹಮಾನ್‌, ನಜೀಬ್‌ 
ಅಶ್ರಫ್‌ ನದ್ದಿ ಅವರ ಬರವಣಿಗೆಗಳನ್ನು ಸಾಹಿತ್ಯದ ಇತಿಹಾಸವು ಮರೆಯುವಂತಿಲ್ಲ. ಆದರೆ 
ಇಷ್ಟು ಸಂಕ್ಷಿಪ್ತವಾದ ಚೌಕಟ್ಟಿನಲ್ಲಿ ಅವರ ಸಾಹಿತ್ಯದ ವಿವರಗಳನ್ನು ಬರೆಯಲಾಗುವುದಿಲ್ಲ. 

ಹಾಲಿ ಮತ್ತು ಅಜಾದ್‌ರ ಕಾಲದಿಂದ ಇಂದಿನ ಕಾಲದವರೆಗೆ ಯಾವ ಯಾವ 
ಬರಹಗಾರರ ಪ್ರಸ್ತಾಪವಾಗಿದೆಯೋ ಅವರಲ್ಲಿ ಹೆಚ್ಚಿನ ಲೇಖಕರು ಪೌರ್ವಾತ್ಯ ಸಾಹಿತ್ಯದಿಂದ 
ಪ್ರಭಾವಿತರಾದವರು. ಆದರೆ ಅವರು ಹಚ್ಚು ಪ್ರಮಾಣದಲ್ಲಿ ಪೂರ್ವದಿಂದ ಬಂದ ಎಲ್ಲ 
ವಿಚಾರಗಳನ್ನು ಚಿಂತನೆಗಳನ್ನು ಕಲ್ಪನೆಗಳನ್ನು ಮತ್ತು ಭಾವನೆಗಳನ್ನು ಒಪ್ಪಿಕೊಳ್ಳಲಿಲ್ಲ. ಆದರೆ 
ಅವುಗಳಿಂದ ಪ್ರಯೋಜನ ಪಡೆದರು. ಆದರೆ ಈಗ, ಸಾಹಿತ್ಯದ ಉದ್ದೇಶವು ರಾಜಕೀಯ 
ಮತ್ತು ಬೌದ್ದಿಕ ವಿಚಾರಗಳ ಗೊ೦ದಲಕ್ಕೆಡೆ ಮಾಡಿಕೊಟ್ಟದೆ. ಇದಕ್ಕಾಗಿ ಭಿನ್ನವಾಗಿ ಯೋಚಿಸಿ, 
ಜನರಿಗೆ ವಿಚಾರಗಳನ್ನು ಸಾದರಪಡಿಸಬೇಕಾಗಿದೆ. ಆ ವಿಷಯ ಮುಂದಿನ ಭಾಗದಲ್ಲಿ 
ಬರುವುದು. 


೭೬ ಉರ್ದುವಿನ ಕಥೆ 


೧೩. ಹೊಸ ಕಾಲ-ಹೊಸ ಸಾಹಿತ್ಯ 


ಹಿಂದೂಸಾ ಸ್ಥಾನವು ಬ್ರಿಟಿಷರ ಗುಲಾಮ ದೇಶವಾದ ಅನಂತರ ಹಿ೦ದೂಸ್ಥಾನಿಗಳಲ್ಲಿ 
ಸ್ವದೇಶ ಪೇಮ ಜಾಗ ತವಾಯಿತು. ಸ್ವಾತಂತ್ರ್ಯದ ಅಭಿಲಾಷ ವಿಧವಿಧವಾಗಿ ವ್ಯಕ್ಷವಾಗತೊಡಗಿತು. 
ಕ್ರಿಶ. 1885ರಲ್ಲಿ ಚ್‌ ನ್ಯಾಷನಲ್‌ ಕಾಂಗೆಸ್ಸಿನ ಸ್ಥಾಪನೆಯಾಯಿತು. ಪತ್ರಿಕೆಗಳು 
ಬ್ರಿಟಿಷರ ಆಡಳಿತದ ವಿರುದ್ಧ ತಮ್ಮ )ಿ ಅಭಿಪ್ರಾಯಗಳನ್ನು ಬರೆಯತೊಡಗಿದವು. ಪಪಂಚದ 
ಬೇರೆ ಬೇರೆ ದೇಶಗಳಲ್ಲಿಯೂ ಸ ಸ್ವಾತಂತ್ರ್ಯದ ಭಾವನೆ ಉಕ್ಕುತ್ತಿತ್ತು. ಹಿ೦ದುಸ್ಥಾನೀಯರು 
ತಮ್ಮ ದೇಶದ ಉಚ್ಚಾಯ ಸ್ಥಿತಿಯ ಬೆ ಕನಸು ಕಾಣತೊಡಗಿದರು. ಬ್ರಿಟಿಷರು ತಮ್ಮ 
ಪ್ರಯೋಜನಗಳಿಗಾಗಿ : ಕೇವಲ ಕಲವು ಜನರನ್ನು ನ ದೇಶವನ್ನು ಎಲ್ಲ 
ರೀತಿಯಿಂದಲೂ ವಿನಾಶಗೊಳಿಸಿದ್ದರು. ಹಿಂದೂಸ್ಥಾನದ ಸಾಮಾನ್ಯ ಪರಿಸ್ಥಿತಿಯು 
ಚೆನ್ನಾಗಿರಲಿಲ್ಲ. ಬರಗಾಲ, ರೋಗ- ರುಜಿನಗಳು, ನಿರುದ್ಧೊ ಗ, ಬಡತನ ಮತ್ತು ಕೆಳಮಟ್ಟದ 
ಜೀವನಶೈಲಿ ಎಲ್ಲಲ್ಲೂ ತಾ೦ಡವವಾಡುತ್ತಿದ್ದುವು. ರಾಜಾರಾಮ್‌ ಮೋಹನ್‌ ರಾಯ್‌, ಖು 
ಸಯ್ಯದ್‌ ಮೊದಲಾದ ಇನ್ನಿತರ ಸಮಾಜ ಸೇವಕರು, ಈ ಪರಿಸ್ಥಿತಿಯ ಸುಧಾರಣೆಗಾಗಿ 
ಪ್ರಯತ್ನ ಮಾಡಿದರು. ಆದರೆ ಯಾವ ಲಾಭವೂ ಆಗಲಿಲ್ಲ. ದುಷ್ಟ ವಿಚಾರಗಳು 
ಹೆಚ್ಚತೊಡಗಿದುವು. ಪ್ರಥಮ ಮಹಾಯುದ್ಧವು 1919ರಲ್ಲಿ ಮುಗಿಯುತ್ತಿದ್ದಂತೆ 
ಹಿ೦ದುಸ್ಥಾನೀಯರಲ್ಲಿ ದೇಶ ಸ್ವಾತಂತ್ರ್ಯದ ಭಾವನೆಯು ತೀರುತಿಯಲ್ಲಿ ಬೆಳೆಯಿತು. ಬ್ರಿಟಿಷರು 
ಚಿಕ್ಕ ಪುಟ್ಟ ಒಪ್ಪಂದಗಳನ್ನು ಮಾಡಿಕೊ೦ಡರು. ಅವರು ಹಿ೦ದೂ-ಮುಸಲ್ಮಾನರಲ್ಲಿ ಜಗಳ 


ಕಾದಿಸುವ ಪ್ರಯತ್ನ ಮಾಡಿದರು. ಸೆರೆಮನೆಯಲ್ಲಿ ಬಂಧನಕ್ಕೊಳಪಡಿಸಿ ಶಿಕ್ಷಗಳಿಂದ ತಮ್ಮ 


ಕಾರ್ಯವನ್ನು ಸಾಧಿಸಿಕೊಳ್ಳಲು ಮುಂದಾದರು. ಆದರೆ ಇವೆಲ್ಲ ಉಪಾಯಗಳನ್ನು 
ಮಾಡಿದರೂ ಜನರಲ್ಲಿ ರಾಷ್ಟ ಸ್ವಾತಂತ್ರ್ಯದ ಭಾವನೆಯನ್ನು ಹತ್ತಿಕ್ಕುವಲ್ಲಿ ವಿಫಲರಾದರು. 
ಎಂದರೆ, ಕ್ರಿ.ಶ. 1919ರ ನ ಮಿ ದೇಶದಲ್ಲಿ ಸ ಸ್ವಾತಂತ್ರ್ಯ ಹೋರಾಟದ ಪಮಾಣವು 
ಹೆಚ್ಚತೊಡಗಿತು. ಈ ಹೋರಾಟಕ್ಕೆ ಮಾರ್ಗದರ್ಶನದ ಮುಖಂಡತ್ತವನ್ನು ಮಹಾತ್ಮಾ 
ಗಾಂಧೀಜಿಯವರು ವಹಿಸಿದ್ದರು. ಈ ಹೋರಾಟವು ಕೇವಲ ನಗರ ನಿವಾಸಿಗಳಿಗೆ ಮತ್ತು 
ಸುಶಿಕ್ಷಿತರಿಗಷ್ಟೇ ಮೀಸಲಾಗದೆ, ಗ್ರಾಮಗಳು ಮತ್ತು ಅವಿದ್ಯಾವಂತ ಜನರನ್ನು ಕೂಡ ತನ್ನ 
ಕಡೆ ಸಳಯಿತು. ಆಗ ಭಾರತವು ಗುಲಾಮಗಿರಿ ಮತ್ತು ಬಡತನದ ಜೀವನವನ್ನು ಸಾಗಿಸಲು 
ಸಿದ್ದವಿಲ್ಲ ಎ೦ಬ ಅರಿವು ಮೂಡಿಸಿತು. 

ಈ ಪರಿಸ್ಥಿತಿಯು ಸಾಹಿತ್ಯದ ಮೇಲೆಯೂ ಪ್ರಭಾವ ಬೀರಿತು. ಈ ಪ್ರಭಾವವು 


ಉರ್ದುವಿನ ಕಥೆ ತೆ 


ಉರ್ದು ಭಾಷೆಯ ಮೇಲಷ್ಟೇ ಅಲ್ಲ, ಇತರ ಭಾಷೆಗಳ ಸಾಹಿತ್ಯದ ಮೇಲೆಯೂ ಆಗಿ 
ರಾಜಕೀಯದ ಆ ಕಾಲದ ರಂಗು ಕಾಣತೊಡಗಿತು. ಈ Po, ಮೊದಲು ಮೌಲಾನಾ 
ಶಿಭ್ಲಿ, ಇಕ್ಬಾಲ್‌, ಚಕ್ಷಸ್ತ ಜಫರ್‌ ಅಲಿಖಾನ್‌, ಹಸರತ್‌ ಮೊಹಾನಿ, ಮೌಲಾನಾ ಮೊಹಮ್ಮದ್‌ 
ಅಲಿ, ಮೌಲಾನಾ ಅಬ್ದುಲ್‌ ಕಲಾಮ್‌ ಆಜಾದ್‌ ಇವರ ಬರವಣಿಗೆಗಳಲ್ಲಿ ವ್ಯಕ್ತವಾಗಿತ್ತು. 
ಅನಂತರದಲ್ಲಿ ಅದು ಎಲ್ಲೆಡೆ ಸ್ಪಷ್ಟವಾಗಿ ಪಸರಿಸತೊಡಗಿತು. ಈ ದಿಸೆಯಲ್ಲಿ ಒಳ್ಳೆಯ 
ಉದಾಹರಣೆಯಾಗಿ ಪ್ರೇಮಚಂದರ ಹೆಸರು ಬರುತ್ತದೆ. ಅವರು ಉರ್ದು ಮತ್ತು ಹಿಂದಿ 
ಎರಡು ಭಾಷೆಗಳಲ್ಲಿ ಬರೆಯುವ ಉಚ್ಚಮಟ್ಟದ ಕಾದಂಬರಿಕಾರ ಮತ್ತು ಕತೆಗಾರರಾಗಿದ್ದರು. 
ಅವರು ಜೀವನದ ನೈಜ ಚಿತ್ರವನ್ನು ಬಿಡಿಸುವ, ಸಾಮಾನ್ಯ ಜನರ ಬಗ್ಗೆ ಕತೆಕಟ್ಟುವ, 
ಗ್ರಾಮಜೀವನದ ಸಣ್ಣಪುಟ್ಟ ಸಂತೋಷ ಮತ್ತು ಕಠಿಣಕರ ಸಮಸ್ಯೆಗಳನ್ನು ಚಿತ್ರಣ ಮಾಡುವ 
ರಚನೆಗಳನ್ನು ನೀಡಿದರು. ಜನರು ತಮ್ಮ ಒಳಿತು ಮತ್ತು ಕೆಡಕುಗಳ ಬಗ್ಗೆ ಆತ್ಮಾವಲೋಕನ 
ಮಾಡಿಕೊಳ್ಳಲು ಅವರ ಗಮನವನ್ನು ತಮ್ಮ ಸಾಹಿತ್ಯದ ಮೂಲಕ ಸೆಳೆದರು. ಆರ೦ಭದಲ್ಲಿ 
ಆಗಾಗ ಭ್ರಮೆಯ ಕಲ್ಪನಾ ವಿಲಾಸದಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅನಂತರದಲ್ಲಿ 
ವಾಸ್ತವಕ್ಕೆ ಹತ್ತಿರವಾದ ವಿಷಯಗಳು ಅಧಿಕವಾದವು. ಕೇವಲ ಅನುರೋಧದ ವಿಚಾರಗಳನ್ನು 
ಬಿಟ್ಟು ಪ್ರತಿಭಟನೆಯ ವಿಚಾರಗಳನ್ನೂ ಹೇಳುವುದಕ್ಕೆ ಆರಂಭಿಸಿದರು. ಇವರ ಕಥೆಗಳ 
ಸಂಖ್ಯೆ ಎರಡು ನೂರಕ್ಕೂ ಹೆಚ್ಚು ಮತ್ತು ಕಾದಂಬರಿಗಳ ಸಂಖ್ಯೆ ಹನ್ನೆರಡಕ್ಕೂ ಅಧಿಕವಾಗಿವೆ. 
ಇವರ ಕಥಾ ಸಂಗಹಗಳಲ್ಲಿ-ಪ್ರೇಮ ಪಚ್ಚೀಸಿ, ಜಾದ್‌ರಾಹ್‌, ವಾರದಾತ್‌ ಮತ್ತು 
ಕಾದ೦ಬರಿಗಳಲ್ಲಿ-ಬಾಜಾರೆ ಹುಸ್ಕ ಚೌಗಾನೆ ಹಸ್ತಿ, ಮೈದಾನೆ ಅಮಲ್‌ ಮತ್ತು ಗೋದಾನ 
ಬಹಳ ಪ್ರಸಿದ್ಧವಾಗಿವೆ. ಅವರ ಭಾಷೆಯು ಸರಳ, ಮಧುರ ಮತ್ತು ಭಾವಪೂರ್ಣವಾಗಿರುತ್ತಿತ್ತು. 
ಪ್ರೇಮಚಂದರು ಕ್ರಿ.ಶ.1936ರಲ್ಲಿ ಸ್ಪರ್ಗವಾಸಿಗಳಾದರು. 

ಪ್ರೇಮಚಂದ್‌ರ ಪಥದಲ್ಲಿ ನಡೆಯುವ ಸಾಹಿತಿಗಳಲ್ಲಿ ಮತ್ತು ತಮ್ಮದೇ ಆದ ವಿಶಿಷ್ಟ 
ಮಾರ್ಗದಲ್ಲಿ ನಡೆಯುವ ಸಾಹಿತಿಗಳಲ್ಲಿ, ಅಲಿ ಅಬ್ದಾಸ್‌ ಹುಸೇನಿ, ಸುದರ್ಶನ್‌, ಆಜಮ್‌ 
ಕರೇವಿ, ಹಾಮಿದುಲ್ಲಾ ಅಫರ್‌ ಮತ್ತು ಉಪೇಂದ್ರನಾಥ ಅಶ್ಕ್‌ ಇವರನ್ನು ಹೆಸರಿಸಬಹುದು. 
ಇವರೆಲ್ಲ ತಮ್ಮ ವಿಶಿಷ್ಟ ಶೈಲಿಯಿಂದ ತಮ್ಮ ಪ್ರಾಮುಖ್ಯತೆಯನ್ನು ತೋರಿಸಿಕೊಂಡಿದ್ದಾರೆ. 
ಕತೆಗಾರ ಹುಸೇನರು ತಮ್ಮ ಪ್ರತಿಭೆಯಿಂದ ಸಾಹಿತ್ಯದ ಇತಿಹಾಸದಲ್ಲಿ ತಮ್ಮ ಸ್ಥಾನವನ್ನು 
ನಿರ್ಮಿಸಿಕೂಂಡಿದ್ದಾರ. ಅವರ ಅನೇಕ ಸಂಗ್ರಹಗಳು ಪ್ರಕಟವಾಗಿವೆ. ಅವುಗಳಲ್ಲಿ 
ಪ್ರಮುಖವಾದುವು ರಫೀಕ್‌ ತನ್ಹಾಯಿ, ಐ.ಸಿ.ಎಸ್‌. ಮೇಲಾ ಘೂಮನಿ, ಹಮಾರಾಗಾಂವ್‌ 
ಇತ್ಯಾದಿ. ಸಾಹಿತಿ ಹಾಮಿದುಲ್ಲಾ ಅಫ್ಲರ್‌ ಅವರು ಕತೆ, ಕವನಗಳಲ್ಲದೆ ಮಕ್ಕಳ ಸಾಹಿತ್ಯದ 
ಕಡೆಗೂ ವಿಶೇಷ ಗಮನ ಹರಿಸಿದರು. ಪ್ರಸ್ತುತದಲ್ಲಿ ಅಶ್ವ ಇವರು ಹೆಚ್ಚಾಗಿ ಹಿಂದಿ ಭಾಷೆಯಲ್ಲಿ 
ಬರೆಯುತ್ತಾರೆ. ಅವರ ಕಥೆಗಳಿಗಿಂತ ನಾಟಕಗಳು ಚೆನ್ನಾಗಿರುತ್ತವೆ. 

ತ್ರಿ.ಶ. 1936ರ ಅನಂತರ ದೇಶದ ಪರಿಸ್ಥಿತಿಯಲ್ಲಿ ಮತ್ತೆ ಸ್ವಲ್ಪ ಬದಲಾವಣೆಯಾಯಿತು. 


೨ ವಲ 


ಸ್ವಾತಂತ್ರ್ಯದ ಲವಲವಿಕೆಯು ಕೇವಲ ರಾಜಕೀಯಕ್ಕೆ ಸಂಬಂಧಿಸಿದ್ದಾದರೂ ದೇಶದ ಆರ್ಥಿಕ 


2% ಉರ್ದುವಿನ ಕಥೆ 


ಸಮಸ್ಯೆಯೂ ಇದಕ್ಕ ಸೇರಿಕೊಂಡಿತು. ಇಂತಹ ಸ್ಥಿತ್ಯ೦ತರಗಳಿ೦ದ ಸಾಮಾಜಿಕ ವಿಚಾರಗಳು 
ಬೇರೂರಲಾರಂಭಿಸಿದವು. ಎಲ್ಲಕ್ಕೂ ಮಿಗಿಲಾಗಿ “ತರಕ್ಕೆ ಪಸಂದ್‌ ಮುಸನ್ನಫೀನ್‌” ಎಂಬ 
ಉರ್ದು ಸಾಹಿತ್ಯ ಸಂಘವು ಸ್ಥಾಪನೆಯಾಯಿತು. ಈ ಸಂಘವು ಸಾಹಿತ್ಯವನ್ನು ಬದುಕಿನಲ್ಲಿ 
ಅಳವಡಿಸಿಕೊಳ್ಳಲು, ಕನ್ನಡಿಯಲ್ಲಿಯ ಪ್ರತಿಫಲನದಂತೆ ಪಾರದರ್ಶಕವಾಗಿ ಬಾಳಲು ಮತ್ತು 
ಸಾಹಿತ್ಯದಿ೦ದ ದೇಶದ ಪರಿಸ್ಥಿತಿಯನ್ನು ಸುಧಾರಿಸುವುದರ ಬಗ್ಗೆ ಒತ್ತು ನೀಡಿತು. ಸಂಘದ 
ಇಂತಹ ಉದ್ದೇಶಗಳಿ೦ದ ಉರ್ದು ಸಾಹಿತ್ಯವು ಮತ್ತಿಷ್ಟು ಬಲಶಾಲಿಯಾಯಿತು. ಸಜ್ಜಾದ್‌ 
ಜಹೀರ್‌ ಅಹಮದ್‌ ಅಲಿ, ಕಿಷನ್‌ಚಂದರ್‌, ಸಆದತ್‌ ಹಸನ್‌ ಮ೦ಟು, ಖ್ವಾಜಾ ಅಹಮದ್‌ 
ಅಬ್ದಾಸ್‌, ಇಸ್ಮತ್‌ ಚುಗ್ತಾಯಿ ಅಖ್ತರ್‌ ರಾಯ್‌ಪೂರಿ, ಅಖ್ತರ್‌ ಅನ್ನಾರಿ, ಅಖ್ತರ್‌ ಔರೇನ್ವಿ 
ಹಯಾತುಲ್ಲಾ ಅನ್ಸಾರಿ, ರಾಜೇಂದಸಿಂಗ್‌ ಬೇದಿ, ಅಜೀಜ್‌ ಅಹಮದ್‌, ಗುಲಾಮ್‌ ಅಬ್ಬಾಸ್‌, 
ಹಸನ್‌ ಅಸ್ಕರಿ, ಅಹಮದ್‌ ನದೀಮ್‌ ಕಾಸಿಮೀ ಇವರು ತಮ್ಮ ಕತೆಗಳಿಂದ ಸಾಹಿತ್ಯದ 
ಭಂಢಾರವನ್ನು ತುಂಬಿ ತುಳುಕಿಸಿದರು. ಇವರಲ್ಲಿ ಪ್ರತಿಯೊಬ್ಬರೂ ತಮ್ಮ ವಿಶಿಷ್ಟಶೈಲಿಯಿಂದ 
ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಕಥಾವಸ್ತುವಿನಲ್ಲಿಯ ವೈವಿಧ್ಯತೆಗೆ ಹಾಗೂ ಸಾಹಿತ್ಯ ಕಲೆಯ 
ಸೊಬಗಿಗೆ ಎರಡಕ್ಕೂ ತಮ್ಮ ಕೊಡುಗೆ ನೀಡಿದ್ದಾರೆ. ತಮ್ಮ ಕಥೆಗಳಲ್ಲಿ ಬದುಕಿನ ಪ್ರತಿಯೊಂದು 
ಮೂಲೆಯನ್ನು ಬಹಿರಂಗಪಡಿಸಿದ್ದಾರೆ. ಇದಕ್ಕೂ ಮೊದಲು ಮೊಹಮ್ಮದ್‌ ಮುಜೀಬ್‌, 
ಖ್ಹಾಜಾ ಮ೦ಜೂರ್‌ ಹುಸೇನ್‌, ಮನ್‌ಸೂರ್‌ ಅಹಮದ್‌ ಮತ್ತಿತರ ಬರಹಗಾರರು 
ಯುರೋಪಿನ ಆಯ್ದ ಉತ್ತಮ ಕಥೆಗಳ ಅನುವಾದದಿಂದ ಉರ್ದು ಸಾಹಿತ್ಯದ ಪ್ರಗತಿಗೆ 
ಕಾರಣರಾಗಿದ್ದರು. ಆದರೂ ಅವರು ಭಾರತದಲ್ಲಿದ್ದು ಬರೆದ ಬರವಣಿಗೆಯು ಇಲ್ಲಿ 
ವಾಸವಾದವರ ಹೃದಯದ ಬಡಿತವೇ ಆಗಿತ್ತು. ಈ ಸಂಕ್ಷಿಪ್ತ ಪುಸ್ತಕದಲ್ಲಿ ಪ್ರತಿಯೊಬ್ಬ 
ಲೇಖಕರ ಬಗೆಗೆ ಬೇರೆ ಬೇರೆಯಾಗಿ ವಿವರಿಸಿ ಬರೆಯುವುದು ಅಸಾಧ್ಯ. ಕೆಲವು ಲೇಖಕರ 
ಪುಸ್ತಕಗಳ ಸಂಖ್ಯ ಎರಡು ಡಜನ್‌ವರೆಗೂ ತಲುಪುತ್ತವೆ. ಕೆಲವರು ಬರೆದ ಸಂಗ್ರಹಗಳು 
ಪಕಟವಾಗಿವೆ. ಸಜ್ಜಾದ್‌ ಜಹೀರ್‌, ಕ್ರಿಷನ್‌ಚಂದರ್‌, ಇಸ್ಮತ್‌ ಚುಗ್ತಾಯಿ, ಅಜೀಜ್‌ ಅಹಮದ್‌ 
ಮತ್ತು ಅಖ್ತರ್‌ ಔರೇನ್ವಿಯವರು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. 

ತ್ರ.ಶ. 1947ರ ಅನಂತರ, ಉರ್ದು ಕಥಾಸಾಹಿತ್ಯವು ಅಸಾಮಾನ್ಯವಾದ ರೀತಿಯಲ್ಲಿ 
ಬೆಳವಣಿಗೆ ಕಂಡಿತು. ಹೊಸ ಲೇಖಕರ ಹೆಸರು ಬೆಳಕಿಗೆ ಬಂದುವು. ಅವರಲ್ಲಿ ಖರತಲ್‌ವಿನ್‌, 
ರಾಮಲಾಲ್‌, ಖತೀಜಾ ಮಸ್ತೂರ್‌, ಹಾಜರಾ ಮಸ್ರೂರ್‌, ರಜಿಯಾ ಸಜ್ಜಾದ ಜಹೀರ್‌, 
ಜೀಲಾನಿಬಾನು, ಇಕ್ಬಾಲ್‌ ಮುಬೀನ್‌ ಹಾಗೂ ಶೌಕತ್‌ ಸಿದ್ದೀಖಿ ಇವರು ತಮ್ಮ ಕತೆಗಳಿಂದ 
ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. 

ತ್ರಿ.ಶ. 1936ಕ್ಕಿಂತ ಪೂರ್ವದಲ್ಲಿ ಕೀರ್ತಿಪಡೆದ ಕಲವು ಕವಿಗಳಿದ್ದಾರೆ. ಕ್ರಿ.ಶ. 1936ರ 
ಅನಂತರ ಬಂದ ಸಾಹಿತ್ಯದಿಂದ ಈ ಕವಿಗಳು ಪ್ರಭಾವಿತರಾದರು. ಇವರಲ್ಲಿ ಹಫೀಜ್‌ 
ಜಾಲಂಧರಿ, ಫಿರಾಖ್‌ ಗೋರಖ್‌ಪುರಿ, ಜೋಶ ಮಲೀಹ ಆಬಾದಿ, ಅಖ್ತರ್‌ ಶೀರಾನಿ, 
ಜಮೀಲ್‌ ಮಜ್ಜರಿ, ಸಾಗಿರ್‌ ನಿಜಾಮಿ, ಆನಂದ ನಾರಾಯಣ ಮುಲ್ಲಾ ರೋಶ ಸಿದ್ದೀಖ 


ಉರ್ದುವಿನ ಕಥೆ ೭೯ 


ಇವರೆಲ್ಲರ ಶಾಯರಿಯು ದೀರ್ಫ ಕಾಲದವರೆಗೆ ನೆನಪಿನಲ್ಲುಳಿಯುತ್ತದೆ. ಇವರ ಸಾಹಿತ್ಯದ 
ಮೇಲೆ ಸಮಯವು ತನ್ನ ಮುದ್ರೆಯನ್ನು ಮೂಡಿಸಿರುವುದೂ ಕಂಡುಬರುತ್ತದೆ. ಅವರ 
ಸಾಹಿತ್ಯದ ಶೈಲಿಯು ಒಬ್ಬರಿಂದೊಬ್ಬರಿಗೆ ಭಿನ್ನವಾಗಿದೆ. ಕಾವ್ಯದ ಗುರಿಯ ಬಗ್ಗೆ ವಿಭಿನ್ನ 
ಅಭಿಪ್ರಾಯಗಳಿವೆ. ಮನುಷ್ಯನ ಭೂತ, ವರ್ತಮಾನ ಮತ್ತು ಭವಿಷತ್‌ ಕಾಲದ ಬಗ್ಗೆ ಅವರ 
ವಿಚಾರಗಳು ಭಿನ್ನ ಭಿನ್ನವಾಗಿವೆ. ಆದರೆ ಈ ಕವಿಗಳಲ್ಲಿ ಪ್ರತಿಯೊಬ್ಬರೂ ಉರ್ದು ಶಾಯರಿಯ 
ಖಜಾನೆಯನ್ನು ಸಮೃದ್ಧಿಗೊಳಿಸಿದ್ದಾರೆ. ಜೋಶ್‌ರ ಸಾಹಿತ್ಯವು ಕ್ರಾಂತಿಕಾರಿಯಾಗಿದ್ದು 
ವೀರರಸವನ್ನು ಚಿಮ್ಮಿಸುತ್ತಿದ್ದರೆ, ಅಖ್ತರ್‌ ಶಿರಾನಿಯವರ ಸಾಹಿತ್ಯವು ಪ್ರಜಣಯಭರಿತವಾಗಿದ್ದು 
ಪ್ರೇಮಸುಧೆಯನ್ನು ಸೂಸುತ್ತದೆ. ಹಫೀಜ ಮತ್ತು ಸಾಗಿರ್‌ ಅವರ ರಚನೆಗಳಲ್ಲಿ ಹಿಂದಿ 
ಭಾಷೆಯ ಮಾಧುರ್ಯ ಇದ್ದರೆ ಜೋಷ್‌, ಜಮೀಲ್‌ ಮತ್ತು ರೋಷ್‌ರ ಭಾಷೆಯಲ್ಲಿ 
ಫಾರ್ಸಿ ಮಿಶ್ರಿತ ಸೊಗಡಿದೆ. ಫರಾಖ್‌, ಜೋಷ್‌ ಮತ್ತು ಜಮೀಲ್‌ ಮಜ್ಜರಿ ತತ್ತ್ವಜ್ಞಾನದ 
ಆಳವನ್ನು, ಗಾಂಭೀರ್ಯವನ್ನು ಹುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಅಖ್ತರ್‌ ಶಿರಾನಿ 
ಮತ್ತು ಹಫೀಜ್‌ರ ಸಾಹಿತ್ಯದಲ್ಲಿ ಹೋಲುವ ವಿಚಾರಗಳು ಕಂಡುಬರುತ್ತವೆ. ಈ ರೀತಿಯಾಗಿ 
ಉರ್ದು ಶಾಯರಿಯು ಸಾಹಿತ್ಯದ ಇತಿಹಾಸಕ್ಕೆ ಅಪೂರ್ವ ಕಾಣಿಕೆಯನ್ನು ಕೊಟ್ಟಿದೆ. 

ಈ ಕವಿಗಳ ಅನ೦ತರದಲ್ಲಿಯೇ ಹೊಸ ಕವಿಗಳ ಪೀಳಿಗೆಯು ಆರಂಭವಾಗುತ್ತದೆ. 
ಈ ಪೀಳಿಗೆಯು ಜೀವನಜ೦ಜಾಟಗಳ, ರಾಜಕೀಯ ಮತ್ತು ಆರ್ಥಿಕ ಗೊ೦ದಲಗಳ, 
ದೇಶವನ್ನು ಸ್ವಾತಂತ್ರ್ಯಗೊಳಿಸುವ ಹೋರಾಟದ ಪ್ರಸಂಗದಲ್ಲಿಯ ಶೋಷಣೆಯ ಮತ್ತು 
ಇಡೀ ಪ್ರಪಂಚದ ಜನರನ್ನು ಸುಖಿಗಳನ್ನಾಗಿಡುವತ್ತ ಕನಸುಗಳನ್ನು ಕಟ್ಟಿ ಹಾಡುವಲ್ಲಿ 
ಮುಂದಾಗಿದೆ. ಇಂತಹ ಕವಿಗಳ ಸಂಖ್ಯ ಅಧಿಕವಾಗಿದೆ. ಆದರ ಅವರಲ್ಲಿ 
ಕೀರ್ತಿಶಾಲಿಯಾದವರು ಫೈಜ್‌, ಮಿಜಾಜ್‌, ಆಜಾದ್‌, ಜಜ್ಜಿ, ಅಹಮದ್‌ ನದೀಮ್‌ ಕಾಸಿಮಿ, 
ಸರ್ದಾರ್‌ ಜಾಫರಿ, ಕೈಫಿ ಆಜ್ಞೆ ಮಜರೂಹ್‌, ಮಖದೂಮ್‌, ಜಾಂ ನಿಸಾರ್‌ ಅಖ್ತರ್‌, 
ಅಖ್ತರ್‌ ಅನ್ಸಾರಿ, ವಾಮಖ್‌, ವಜದ ಹೃದ್ರಾಬಾದಿ, ಶಮೀಮ್‌ ಕರ್ಹಾನಿ, ಸಾಹಿರ್‌ 
ಲುಧಿಯಾನವಿ. ಇವರಿಗಿಂತ ಕಿರಿಯರಾದ ಮತ್ತು ಪ್ರಭಾವಶಾಲಿ ಕವಿಗಳಲ್ಲಿ ವಹೀದ್‌ 
ಅಖ್ತರ್‌, ವಜೀರ್‌ ಆಗಾ, ಜಲೀಲುರಹಮಾನ್‌, ಬಾಖರ್‌ ಮೆಹದಿ, ರಾಹಿ, ಇಬ್ಬೆ ಇನ್ನಾ, 
ನರೇಶಕುಮಾರ ಶಾದ್‌, ಅಬ್ದುಲ್‌ ಮತೀನ್‌ ಆರಿಫ್‌ ಇವರನ್ನು ಹೆಸರಿಸಬಹುದು. ಈ ಎಲ್ಲ 
ಕವಿಗಳು ಪ್ರತಿಯೊಬ್ಬರ ಹೃದಯಕ್ಕೆ ಅತ್ಕಂತ ಪ್ರಿಯರಾಗಿದ್ದಾರೆ. ಪ್ರಸಕ್ತ ಪೀಳಿಗೆಯ ಹೃದಯದ 
ತುಡಿತಗಳನ್ನೂ ಅರಿತು ತಮ್ಮ ಸಾಹಿತ್ಯ ರಚನೆಗಳಲ್ಲಿ ಸಾದರಪಡಿಸಿದ್ದಾರೆ. ವಿಶೇಷತಃ ಅವರು 
ತಮ್ಮ ಕವಿತೆಗಳಲ್ಲಿ ಸಾಮಾಜಿಕ ವಿವೇಚನೆಯ ಆಳವನ್ನು ಬಗೆದು ತೋರಿಸುತ್ತಾರೆ. ಸಾಹಿತ್ಯ 
ಕಲೆಗೆ ಯಾವ ಧಕ್ಕೆಯನ್ನೂ ತಾರದೆ, ತಮ್ಮ ಪ್ರತಿಭೆಯನ್ನು ಜನರ ಕಲ್ಯಾಣಕ್ಕಾಗಿ 
ಮೀಸಲಾಗಿಡಬೇಕು ಎಂಬುದು ಈ ಕವಿಗಳ ಧ್ಯೇಯವಾಗಿದೆ. 

ಸಾಹಿತ್ಯಕಲೆಯ ಸಾಮರ್ಥ್ಯದ ಅಂತಸ್ತಿನ ಹಳೆಯ ದಾರಿಗಳಿಂದ ಸರಿದು ನವ್ಯ 
ಮಾರ್ಗಗಳನ್ನು ಅನ್ವೇಷಿಸುವ ಅಭಿಲಾಷೆಯನ್ನು ಬಹಳಷ್ಟು ಕವಿಗಳಲ್ಲಿ ಕಾಣಬಹುದು. ಶರರ್‌, 


೮೦ ಉರ್ದುವಿನ ಕಥೆ 


ಇಸ್ಮಾಯಿಲ್‌ ಮೀರಠಿ, ಅನ೦ತರ ಅಜ್ಜತ್‌ ಅಲ್ಲಾ ಖಾನ್‌ ಇವರು ಇಂತಹ ಕೆಲವು 
ಪ್ರಯೋಗಗಳನ್ನು ಮಾಡಿದರು. ಐರೋಪ್ಯರ ಸ್ವತಂತ್ರ ಮನೋಭಾವದ ಶೈಲಿಯಿಂದ 
ಪ್ರೇರಿತರಾಗಿ ನವ್ಯ ಮಾರ್ಗದಲ್ಲಿ ಬರೆಯುವುದರ ಆರಂಭವು ಕ್ರಿ.ಶ. 1930ರಲ್ಲಿ ಆಯಿತು. 
ಇವರಲ್ಲಿ ತಸದ್ದಖ್‌ ಹುಸೇನ್‌ ಖಾಲಿದ್‌, ನೂನ್‌-ಮೀಮ್‌-ರಾಸಿದ್‌, ಮೀರಾಜಿ, ಅಲ್ತಾಫ್‌ 
ಗೋಹರ್‌, ಮುಖ್ತಾರ್‌ ಸಿದ್ದೀಖಿ ಮತ್ತು ಸಲಾಮ್‌ ಮಛಲಿ ಶಹರಿಯವರ ಕೃತಿಗಳು 
ಜ್ಞಾಪಿಸಿಕೊಳ್ಳುವ ಹೆಸರುಗಳು. ಇವರ ಕವನಗಳು ಪ್ರಾಮುಖ್ಯವಲ್ಲದ ಘಟನೆಗಳನ್ನು ಮತ್ತು 
ಬದುಕಿನ ವಿಚಿತ್ರ ತಿರುವುಗಳನ್ನು ಚಿತ್ರಿಸುತ್ತವೆ. ಈ ಸಂಕ್ಷೇಪವಾದ ಇತಿಹಾಸ ಪುಸ್ತಕದಲ್ಲಿ ಈ 
ಎಲ್ಲ ಕವಿಗಳ ಬಗ್ಗೆ ವಿವರಿಸಲಾಗುವುದಿಲ್ಲ. ಕಳದ ಹದಿನೈ ದು ವರ್ಷಗಳಲ್ಲಿ ಉರ್ದು ಕಾವ್ಯದ 
ಬಗ್ಗೆ ಸಂಶೋಧನೆ ಮಾಡಲಾಗಿದೆ. ಅದರಲ್ಲಿ ಸಾ ಸ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾ 
ವಿಷಯಗಳಿವೆ. 

ತ್ರೆ.ಶ. 1936ರ ಅನಂತರ ಉರ್ದು ಸಾಹಿತ್ಯದಲ್ಲಿ ಪ್ರಗತಿಯ ಪರ ಮತ್ತು ಪ್ರಗತಿಯ 
ವಿರೋಧದ ಚರ್ಚೆಗಳು ಬಹಳ ಗಂಭೀರ ಸ್ವರೂಪದಲ್ಲಿ ನಡೆದುವು. ಕೆಲವು ಜನ, ಆಧುನಿಕ 
ಸಾಹಿತ್ಯ ಎ೦ದು ಹೆಸರಿಡುತ್ತ ಪ್ರತಿಯೊ೦ದು ಬಗೆಯ ಕಾವ್ಯ, ಪ್ರತಿಯೊಂದು ಶೈಲಿಯ 
ಶಾಯರಿ ಮತ್ತು ಕತೆಗಾರರಿಗೆ ಒಂದೇ ಬೆತ್ತದಿಂದ ಬಾರಿಸಿದ್ದಾರೆ. ಆದರೆ ಸತ್ಯವೇನೆಂದರೆ, 
ಆಧುನಿಕ ಸಾಹಿತಿಗಳಲ್ಲಿ ವಿವಿಧ ಸ್ತಭಾವದ ಜನರಿದ್ದಾರೆ ಮತ್ತು ತಮ್ಮ ತಮ್ಮ ಕಲ್ಪನೆ, ಭಾವನೆ 
ಮತ್ತು ಉದ್ದೇಶಗಳಂತೆ ಕೆಟ್ಟ ಮತ್ತು ಒಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ಒಬ್ಬರನ್ನೊಬ್ಬರ 
ಕುರಿತು ಟೀಕೆ ಟಿಪ್ಪಣೆ ಮಾಡುತ್ತಾರೆ, ವಿಮರ್ಶೆ ಮಾಡುತ್ತಾರೆ. ತಪ್ಪುಗಳನ್ನು ಹುಡುಕುತ್ತಾರೆ, 
ತಮ್ಮ ತಮ್ಮೊಳಗೆ ಸಾಹಿತ್ಯದ ಮಿತ್ರ ಮತ್ತು ಶತ್ರುಗಳೆಂದು ನಿರ್ಧರಿಸಿಕೊಳ್ಳುತ್ತಾರೆ. ಆದ್ದರಿಂದ 
ಸಾಹಿತ್ಯದ ಇತಿಹಾಸವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಯು ಅರಿತುಕೊಳ್ಳಬೇಕಾದ 
ಅಂಶವೇನೆಂದರೆ, ಎಲ್ಲ ಸಾಹಿತಿಗಳು ಉರ್ದುಭಾಷೆಯ ಸೇವೆಯನ್ನು ಮಾಡುತ್ತಲಿದ್ದಾರೆ. 
ಆದರೆ ಎಲ್ಲರೂ ಒಂದೇ ಮಟ್ಟದವರಾಗಿಲ್ಲ ಇಲ್ಲವೇ ಒಂದೇ ವಿಚಾರದವರಾಗಿಲ್ಲ. ಈ 
ವಿಚಾರಗಳು ಅವರ ಬರವಣಿಗೆಯಿಂದ ವ್ಯಕ್ತವಾಗುತ್ತವೆ. ಅವರ ಬರವಣಿಗೆಯಲ್ಲಿ 
ಸಮಾನತೆಯಂತೂ ಇಲ್ಲ ಆದರೂ ಇರಲೂಬಹುದೆಂದು ತರ್ಕಿಸಬಹುದು. ಏಕೆಂದರೆ 
ಆ ಬರವಣಿಗೆಗಳ ಅಧ್ಯಯನದಿಂದ ಭಾಷೆ ಮತ್ತು ಸಾಹಿತ್ಯದ ಪ್ರಗತಿಯ ವೇಗದ ಬಗ್ಗೆ 
ಒ೦ದಿಷ್ಟು ಊಹಿಸಬಹುದಾಗಿದೆ. 

ಆಧುನಿಕ ಬರಹಗಾರರಲ್ಲಿ ಕೆಲವರ ಬರವಣಿಗೆಯು ಸಮಯದ ಏರಿಳಿತವನ್ನು 
ಅವಲಂಬಿಸುತ್ತ ಆ ಸಾಹಿತಿಯ ದೃಷ್ಟಿಕೋನದ ಮೇಲೆ ಒತ್ತು ನೀಡುತ್ತದೆ. ಮತ್ತೆ ಕಲವರು 
ಕಲೆ ಮತ್ತು ಭಾಷೆಯ ವಿಶೇಷತೆಯ ಮೇಲೆ ಬರೆದಿದ್ದಾರೆ. ಕೆಲವರು ಕೇವಲ ಒಂದು 
ಪ್ರಕಾರದ ಸಾಹಿತ್ಯಕ್ಕೆ ಗಮನಕೊಟ್ಟರು. ಎಂದರೆ, ಹೊಸಯುಗದ ಆರಂಭವಾದ ಅನಂತರ 
ವಿಮರ್ಶೆಯ ಕಡೆ ಹಚ್ಚು ಗಮನ ಕೊಡಲಾಯಿತು. ಹಾಲಿ, ಆಜಾದ್‌ ಮತ್ತು ಶಿಭ್ಲಿಯವರು 
ನೆಟ್ಟಿರುವ ಸಸಿಗಳಲ್ಲಿ ಹಣ್ಣು, ಹೂವು ಬಂದುವು. ಅನ್ಯದೇಶಗಳ ಸಾಹಿತ್ಯಾವಲೋಕನದಿಂದ 


ಉರ್ದುವಿನ ಕಥೆ ೮೧ 


ಆಯಾ ಸಾಹಿತ್ಯಗಳಿಗೆ ಒರೆಗಲ್ಲಾಗಿರುವ ತತ್ತ್ವಗಳ ಮೂಲಕ ಉರ್ದು ಶೇರ್‌ ಮತ್ತು 
ಸಾಹಿತ್ಯವನ್ನು ತಿಳಿಯುವ ಪ್ರಯತ್ನ ಮಾಡಲಾಯಿತು. ಇವರ ಹೆಸರನ್ನು ಹಿಂದಿನ ಪುಟಗಳಲ್ಲಿ 
ಕೊಡಲಾಗಿದೆ. ಇವರಲ್ಲದೆ ಡಾಕ್ಟರ್‌ ಅಬ್ದುಲ್‌ ರಹಮಾನ್‌ ಬಿಜ್ನೂರಿ, ಮೆಹದಿ ಅಫಾದಿ, 
ಸಜ್ಜಾದ ಅನ್ನಾರಿಯವರು ತಮ್ಮ ಉತ್ತಮ ಸಾಹಿತ್ಯ ಶೈಲಿಯಿಂದ ಸಾಹಿತ್ಯ ಕ್ಷೇತ್ರವನ್ನು ಸಮತಟ್ಟಾಗಿ 
ಮಾಡಿ ಹೊಸ ಹೀಳಿಗೆಗೆ ದಾರಿಯನ್ನು ಸುಗಮಗೊಳಿಸಿದರು. ಡಾಕ್ಟರ್‌ ಮಹಿಯುದ್ದೀನ್‌ 
ಖಾದರಿ ಜೋರ್‌, ಅಬ್ದುಲ್‌ ಖಾದರ್‌ ಸರ್ವರಿ ಮತ್ತು ಡಾಕ್ಟರ್‌ ಏಜಾಜ್‌ ಹುಸೇನ್‌ರು 
ವಿಮರ್ಶೆಯ ವರ್ತುಲವನ್ನು ವಿಸ್ತಾರಗೊಳಿಸಿದರು. ಮತ್ತು ಸಾಹಿತ್ಯ ವಿಮರ್ಶೆಯ ಪ್ರಗತಿಗೆ 
ಕಾರಣರಾದರು. 

ಪಸ್ತುತ ಕಾಲದಲ್ಲಿ ಮಜ್ನು ಫರಾಖ್‌, ಅಲ್‌ ಅಹಮದ್‌ ಸರ್ವರ್‌, ವಖಾರ್‌ ಅಜೀಮ್‌, 
ಅಖ್ತರ್‌ ಔರೇನ್ವಿ ಡಾಕ್ಟರ್‌ ಅಬುಲ್‌ಲೈಸ್‌, ಕಲೀಮುದ್ದೀನ ಅಹ್ಮದ್‌, ಡಾಕ್ಟರ್‌ ಇಬಾದತ್‌ 
ಬರೇಲ್ವಿ, ಮಮತಾಜ ಹುಸೇನ, ಡಾಕ್ಟರ್‌ ಮಸೂದ್‌ ಹುಸೇನ್‌ ಖಾನ್‌, ಡಾಕ್ಟರ್‌ ಮಹಮ್ಮದ್‌ 
ಹಸನ್‌, ಡಾಕ್ಟರ್‌ ನೂರುಲ್‌ ಹಸನ್‌ ಹಾಶ್ವಿ ಮಸೀಹುಜ್ಜಮಾಂ, ವಜೀರ್‌ ಆಗಾ, ಖುರ್ಷಿಮಲ್‌ 
ಇಸ್ಲಾಮ್‌, ಖ್ವಾಜಾ ಅಹಮದ್‌ ಫಾರೂಖಿ, ಶಬೀಅಲ್‌ ಹಸನ್‌, ಮೊಹಮ್ಮದ್‌ ಅಖೀಲ್‌, 
ಖಲೀಲುರಹಮಾನ್‌, ಹಸನ್‌ ಅಸ್ಕರಿ ಮತ್ತು ಮುಜ್ತಬಾ ಹುಸೇನ್‌ರು ಸಾಹಿತ್ಯ ವಿಮರ್ಶೆಯನ್ನು 
ಪೂರ್ವ ಮತ್ತು ಪಶ್ಚಿಮದ ಬಂಧನದಿಂದ ಮುಕ್ತಗೊಳಿಸಿ ಜ್ಞಾನಾರ್ಜನೆಗೆ ಸಾ ಸಾಧಕವಾಗುವ 
ಒ೦ದು ಸಾಹಿತ್ಯ ಪ್ರಕಾರವಾಗಿ ಪರಿವರ್ತಿಸಿದರು. ಈ ಸಾಹಿತಿಗಳು ರೂಪಲಾವಣ್ಯ, 
ಮನೋಚಿಂತನ, ಸಾಮಾಜಿಕ ಪರಿಸ್ಥಿತಿಯ ಚಿತ್ರಣ, ವೈಜ್ಞಾನಿಕ ನಿಯಮಗಳು ಇವೆಲ್ಲವುಗಳನ್ನು 
ತಮ್ಮ ಸಾಹಿತ್ಯದಲ್ಲಿ ಬಳಸಿಕೊಂಡರು. ಸಾಹಿತ್ಯಿಕ ವಸ್ತು ರೂಪ, ಭಾಷೆ ಮತ್ತು ಅಭಿವ್ಯಕ್ತಿ 
ಸಂಪ್ರದಾಯ ಮತ್ತು ಆಧುನಿಕತೆ, ಹೀಗೆ ಪ್ರತಿಯೊಂದು ತಿರುವನ್ನು ಚೆನ್ನಾಗಿ ಪರಿಶೀಲಿಸಿದ್ದಾರೆ. 
ಈ ವಿಷಯಗಳ ಬಗ್ಗೆ ಭಾವುಕರಾಗದೆ ಸಾಹಿತ್ಯದ ಗೌರವ ಮತ್ತು ಮೌಲ್ಯಗಳ ಬಗ್ಗೆ ಪರಿಶೀಲನೆ 
ಮಾಡಿ ತಮ್ಮ ವಿಚಾರ ಪ್ರಕಟಿಸಿದ್ದಾರೆ. ಈ ಸಾಹಿತಿಗಳು ವೈವಿಧ್ಯಮಯ ವಿಚಾರಗಳಿಗೆ 
ಪ್ರಾಮುಖ್ಯತೆ ಕೊಡುವವರಾದರೂ ಸಾಹಿತ್ಯದ ಕೀರ್ತಿ ಮತ್ತು ಮೌಲ್ಯವನ್ನು ಅಳಯುವಲ್ಲಿ 
ಗಹನವಾದ ಮತ್ತು ವಿಶಾಲವಾದ ದ ಪಿಕೋನದಿಂದ ಕಾರ್ಯ ನಿರ್ವಹಿಸುತ್ತಾರೆ. ಇವರಲ್ಲಿ 
ಪಗತಿಯ ಪರವೂ ಇದ್ದಾರೆ ಮತ್ತು ಪಗತಿಯ ವಿರೋಧಿಗಳೂ ಇದ್ದಾರೆ. ಇವರಲ್ಲಿ ಸಾಹಿತ್ಯದ 
ಉದ್ದಿಶ್ಯವನ್ನು ತಲುಪುವ ಅಭಿಲಾಷಿಗಳೂ ಇದ್ದಾರೆ ಮತ್ತು ಸಮಸೆ ಯನ್ನು 
ಹುಟ್ಟುಹಾಕುವವರೂ ಇದ್ದಾರೆ. ಈ ಸಾಹಿತಿಗಳಲ್ಲಿ ಎದ್ದು ಕಾಣುವ ಅ೦ಶವೇನೆಂದರೆ, ಅವರು 
ಯಾವುದೇ ರೀತಿಯಲ್ಲಿ ವಿಮರ್ಶೆ ಮಾಡಲಿ, ಅದು ಸಾಹಿತ್ಯಕ್ಕೆ ಪ್ರಯೋಜನವನ್ನು ನೀಡುವ 
ಮನೋಭಾವವಾಗಿರುತ್ತದೆ. 

ಉರ್ದುವಿನಲ್ಲಿ ಹಾಸ್ಕಸಾಹಿತ್ಯ ಪರಂಪರೆಯು ಬಹಳ ದಿನಗಳಿಂದಲೂ ಬೆಳದು 
ಬಂದಿದೆ. ಔರಂಗಜೇಬನ ಅನುಯಾಯಿಯಾದ ಜಾಫರ್‌ ಜೇಟ್ಲಿಯವರ ಕಾಲದಿಂದಲೂ 
ಈ ಕಾಲದವರೆಗೂ ವಿಭಿನ್ನ ಶೈಲಿಯ ಸಾಹಿತ್ಯ ಮೂಡಿಬಂದಿದೆ. ಹತ್ತೊಂಬತ್ತನೆಯ 


ಅ ಉರ್ದುವಿನ ಕಥೆ 


ಶತಮಾನದ ಅಂತ್ಯದಲ್ಲಿ ವಿಡಂಬನಾತ್ಮಕ ಟೀಕೆಯು ಈ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು 
ಅಲಂಕರಿಸಿ ಹಾಸ್ಯ ಸಾಹಿತ್ಯವನ್ನು ಸಮೃದ್ಧಗೊಳಿಸಿತು. “ಅವಧ್‌ ಪಂಚ್‌” ಪತ್ರಿಕೆಯಲ್ಲಿ 
ಬರೆಯುವವರು ಹೊಸ ಶೈಲಿಯಲ್ಲಿ ಹಾಸ್ಕ ಸಾಹಿತ್ಯದ ಆರಂಭ ಮಾಡಿದರು. ಇದನ್ನು 
ಬರೆಯುವವರಲ್ಲಿ ಸರ್‌ಶಾರ್‌, ಅಕ್ಷರ್‌, ಸಜ್ಜಾದ್‌ ಹುಸೇನ್‌, ಸಿತಮ್‌ ಜರೀಫ್‌, ಹಿಜರ್‌ರು 
ಪ್ರಮುಖರು. ಇತರ ಪತ್ರಿಕಗಳಲ್ಲಿಯೂ ಇಂತಹ ಬರಹಗಾರರ ಪರಂಪರೆಯು 
ಪ್ರಾರಂಭವಾಯಿತು. ಜಫರ್‌ ಅಲಿ ಖಾನ್‌, ಮೌಲಾನಾ ಮೊಹಮ್ಮದ್‌ ಅಲಿ, ಮಾಲ್ವಿ 
ಮಹಘೂಜ ಅಲಿ, ಚೌಧರಿ ಮೊಹಮ್ಮದ್‌ ಅಲಿ, ವಿಲಾಯತ್‌ ಅಲಿ ಬಂಬೂಕ್‌ ಸಾಲಿಕ್‌, 
ಲಕ್‌ಲಕ್‌ ಸಿ೦ದಬಾದ್‌ ಜಹಾಜಿ ಇವರೆಲ್ಲ ಹಾಸ್ಯ ಪತ್ರಿಕೋದ್ಯಮವನ್ನು ಪ್ರಗತಿಯ ಪಥಕ್ಕೆ 
ಕೊಂಡೊಯ್ದರು. ಜೊತೆಜೊತೆಗೇ ಹಾಸ್ಯ ಬರವಣಿಗೆಯ ಬೆಳವಣಿಗೆಯೂ ಆಗುತ್ತಲಿತ್ತು. 
ಪ್ರೊಫೆಸರ್‌ ರಶೀದ್‌ ಅಹಮದ್‌ ಸಿದ್ದೀಕಿ, ಪತ್ರಸ್‌ ಬುಖಾರಿ, ಅಜೀಮ್‌ ಬೇಗ್‌ ಚುಗ್ತಾಯಿ, 
ಶೌಕತ್‌ ಥಾನ್ವಿ ಮಿರ್ಜಾ ಫರ್ಹತಲ್ಲಾ ಬೇಗ್‌ ಮುಲ್ಲಾ ರಮೋಜಿ ಮೊದಲಾದವರು ಜೀವನದ 
ಡಂಭಾಚಾರ ಮತ್ತು ಆಡ೦ಬರಗಳನ್ನು ತಮ್ಮ ಸಾಹಿತ್ಯದ ವಸ್ತುವನ್ನಾಗಿಸಿಕೊ೦ಡರು. ಇವರಲ್ಲಿ 
ಕಲವರು ಸಾಮಾಜಿಕ ಓರೆಕೋರೆಗಳ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ. ಅವರಲ್ಲಿ ರಶೀದ 
ಅಹಮದ್‌ ಸಿದ್ದೀಕಿ ಮತ್ತು ಅಜೀಮ್‌ ಬೇಗ್‌ ಚುಗ್ತಾಯಿ ಇವರನ್ನು ಹೆಸರಿಸಬಹುದು. 
ಇನ್ನೂ ಕಲವರು ಕೇವಲ ಹಾಸ್ಕ ಮತ್ತು ವಿನೋದಕ್ಕಾಗಿಯೇ ಬರೆಯುತ್ತಾರೆ. ಪ್ರೊಫೆಸರ್‌ 
ರಶೀದ್‌ ಅಹಮದ್‌ ಸಿದ್ದೀಕಿಯವರ ಹಾಸ್ಕದ ಬರವಣಿಗೆಯಲ್ಲಿ ವಿಡ೦ಬಾನಾತ್ಮಕ ಟೀಕೆಯೂ 
ಸೇರಿರುತ್ತದೆ. ಕನ್ಹಯ್ಕಾಲಾಲ್‌ ಕಪೂರ್‌, ಶಿಫಿಕುರ್ರಹಮಾನ್‌ ಮತ್ತು ಫುರಕತ್‌ರವರು ಹಾಸ್ಯ 
ಬರವಣಿಗೆಯನ್ನು ಉನ್ನತಮಟ್ಟಕ್ಕೆ ಏರಿಸಿದ ಹೊಸ ಬರಹಗಾರರು. ಅವರ ಬಗ್ಗೆ ಈ 
ಸಂಕ್ಷಿಪ್ತ ಕತೆಯಲ್ಲಿ ಬರೆಯುವದು ಸಧ್ಯ ಅಸಾಧ್ಯ. 

ಈ ಕಾಲದಲ್ಲಿ ವಿಭಿನ್ನ ರೀತಿಯ ವಿಭಿನ್ನ ಪ್ರಕಾರಗಳ ಬೆಳವಣಿಗೆ ಆಗುತ್ತಲಿದೆ. ಒಂದು 
ಸಾಹಿತ್ಯ ಪ್ರಕಾರದ ಮೇಲೆ ಕಡಮೆ, ಮತ್ತೊಂದರ ಮೇಲೆ ಹೆಚ್ಚು ಗಮನಕೊಡಲಾಗುತ್ತಿದೆ. 
ಉದಾಹರಣೆಗೆ ನಾಟಕ ಪ್ರಕಾರ. ಈಗಲೂ ಉರ್ದುವಿನಲ್ಲಿ ಹೆಚ್ಚು ನಾಟಕಗಳಿಲ್ಲ. ಆಧುನಿಕ 
ಸಾಹಿತಿಗಳಲ್ಲಿ ಆಗಾ ಹಶರ್‌ ಅನಂತರ ಇಶ್ತಿಯಾಕ್‌ ಹುಸೇನ್‌ ಖುರೇಶಿ, ಇಮ್ತಿಯಾಜ್‌ 
ಅಲಿ ತಾಜ್‌, ಪ್ರೊಫೆಸರ್‌ ಮುಜೀಬ್‌, ಡಾಕ್ಟರ್‌ ಆಬಿದ್‌ ಹುಸೇನ್‌, ಇಶ್ರತ್‌ ರಹಮಾನಿ, 
ತಿಶನ್‌ ಚಂದರ್‌, ಮಂಟು, ಆಶ್ಕ್‌ ಬೈದಿ, ರಫೀ ಪೀರ್‌, ಇಸ್ಮತ್‌ ಚುಗ್ತಾಯಿ, ನಾಸಿರ್‌ ಶಮ್ಮಿ, 
ಖ್ಹಾಜಾ ಅಹಮದ್‌ ಅಬ್ದಾಸ್‌, ಮೊಹಮ್ಮದ್‌ ಹಸನ್‌ ಇವರು ನಾಟಕ ಸಾಹಿತ್ಯದ ಕಡೆಗೆ 
ಗಮನ ಕೊಟ್ಟವರು. ಆದರೆ ನಾಟಕ ಸಾಹಿತ್ಯವನ್ನು ಯಾವ ಉನ್ನತಿಗೆ ತಲುಪಿಸಬೇಕಾಗಿತ್ತೋ 
ಅದಿನ್ನೂ ದೂರವಿದೆ. 

ತತ್ವಜ್ಞಾನ, ಶಿಕ್ಷಣ ಮತ್ತು ವಿದ್ವತ್ಪೂರ್ಣ ಗದ್ಯ ಸಾಹಿತ್ಯದಲ್ಲಿ ಉತ್ತಮವಾದ ಸಾಹಿತ್ಯ 
ಸೃಷ್ಟಿಯಾಗುತ್ತಿದೆ. ಧಾರ್ಮಿಕ, ಐತಿಹಾಸಿಕ ಮತ್ತು ಸಾ೦ಪ್ರದಾಯಕ ವಿಚಾರಗಳ ಕಡೆ ನಮ್ಮ 
ಬರಹಗಾರರು ಲಕ್ಷ್ಯ ಕೊಡುತ್ತಿದ್ದಾರೆ. ಅವರಲ್ಲಿ ಡಾಕ್ಟರ್‌ ಜಾಕಿರ್‌ ಹುಸೇನ್‌, ಆಬಿದ್‌ ಹುಸೇನ್‌, 


ಉರ್ದುವಿನ ಕಥೆ ೮೩ 


ಗುಲಾಮುಸ್ಕೃದೀನ್‌, ನಿಯಾಜ್‌ ಫತೇಹ್‌ಪೂರಿ, ಅಬ್ದುಲ್‌ ಮಾಜಿದ ದರಿಯಾಬಾದಿ ಮತ್ತು 
ಜಫರ್‌ ಹುಸೇನ್‌ ಖಾನ್‌ ಇವರ ಹೆಸರುಗಳು ಪ್ರಮುಖವಾಗಿವೆ. 


೮೪ ಉರ್ದುವಿನ ಕಥೆ ಉರ್ದುವಿನ ಕಥೆ ೮೫ 


೩೧. ಫಾನೀ ಬದ್‌ ಅಯಾನಿ 





೩೩. ಎಗಾನಾ ಚಂಗೀಜಿ 





೩೨. ಅಸರ್‌ ಗೊಂಡ್ಡೀ 
( 





೩೪. ಹಸರತ್‌ ಮೊಹಾನೀ ೩೫. ಜಿಗರ್‌ ಮುರಾದಾಬಾದೀ 





೮೬ ಉರ್ದುವಿನ ಕಥೆ ಉರ್ದುವಿನ ಕಥೆ ೮೭ 


೩೬. ಸಫೀಲಖ್ನವೀ 





೩೮. ತಲೂಕ್‌ ಚ೦ದ್‌ ಮಹರೂಮ್‌ 


೩೭. ದುರ್ಗಾಸಹಾಯ್‌ ಸರ್ವರ್‌ 





೩೯. ಮುನಜೀ ನವಲ್‌ ಕಿಶೋರ 





೮೮ 





೪೧ ರಾಮ್ಲಾಬು ಸಕ್ಷೇನಾ 


ಉರ್ದುವಿನ ಕಥೆ 


೪೦ ಮುನಶಿ ಸಜ್ಜಾದ ಹುಸೇನ್‌ 





ಉರ್ದುವಿನ ಕಥೆ 


ಕಷ್ಟ 





೪೨. ಪ್ರೇಮ ಚಂದ್‌ 





€0 


೪೩. ಅಬುಲ್‌ ಕಲಾಮ್‌ ಅಜಾದ್‌ 


ಉರ್ದುವಿನ ಕಥೆ 





ಉರ್ದುವಿನ ಕಥೆ 


೪೫. ಮೌಲ್ಲೀ ಅಬ್ದುಲ್‌ ಹಖ್‌ 





ಅಲ್ಲ 


ನಿಯಾಜ್‌ ಫತೇಹಪೂರಿ 


೪ 





೯೨ ಉರ್ದುವಿನ ಕಥೆ 


೪೬ ಮಹಮೂದ್‌ ಶಿರಾನಿ 





೪೭. ಪಂಡಿತ್‌ ಬ್ರಿಜ್‌ ಮೋಹನ್‌ 
ದತ್ತಾತ್ರೇಯ ಕೈಫಿ 


೪೯. ಖ್ಹಾಜ್‌ ಹಸನ್‌ ನಿಜಾಮೀ 





೯೪ ಉರ್ದುವಿನ ಕಥೆ ಉರ್ದುವಿನ ಕಥೆ ೯೫ 





೫೦ ಅಹಮದ್‌ ಶಾಹ್‌ ಬುಖಾರಿ ಪ್ರಸ್‌ 





೫೧. ಫರಹತ್‌ ಉಲ್ಲಾ ಬೇಗ್‌ ೫೩. ಕನ್ಹಯ್ಯಲಾಲ್‌ ಕಪೂರ 


೯೬ ಉರ್ದುವಿನ ಕಥೆ ಉರ್ದುವಿನ ಕಥೆ ೯೭ 





೫೫. ಎಜಾ ಜ್‌ ಹುಸೇನ್‌ 


೫೭. ಕಿಶನ್‌ ಚಂದರ್‌ 


ತ ಉರ್ದುವಿನ ಕಥೆ ಉರ್ದುವಿನ ಕಥೆ ೯೯ 





೫೮. ನೂನ್‌ ಮೀಮ್‌ ರಶೀದ್‌ © 


mE ik 


೬೦. ಡಾಕ್ಟರ್‌ ಹುಸೇನ್‌ 





೫೯. ಮೀರಾಜೀ ೬೧. ಅಬಿದ್‌ ಹುಸೇನ್‌ 


00 ಉರ್ದುವಿನ ಕಥೆ 


೧೪. ಕೆಲವು ಅಗತ್ಯ ಸಂಕೇತಗಳು 


ಸಾಹಿತ್ಯದ ಇತಿಹಾಸದಲ್ಲಿ ವಿದ್ವಾಂಸರ, ಕವಿಗಳ ಮತ್ತು ಅವರ ಪುಸ್ತಕಗಳ ಬಗ್ಗೆಯೇ 
ಚರ್ಚೆಯು ಹೆಚ್ಚಾಗಿ ಇರುತ್ತದೆ. ಸಾಹಿತ್ಯದ ಕಥೆಯು ಸಂಪೂರ್ಣವಾಗುವುದಕ್ಕೆ ಇನ್ನಿತರ 
ಅಂಶಗಳನ್ನು ಗಮನಿಸಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಅವು ಯಾವುದೆಂದರೆ, 
ಐತಿಹಾಸಿಕ ಪರಿಸ್ಥಿತಿ, ಶಿಕ್ಷಣ, ಪುಸ್ತಕ ಪ್ರಕಾಶನದ ಪದ್ಧತಿ, ಪತ್ರಿಕೆ ಮತ್ತು ವಾರ್ತಾ ಪತ್ರಿಕೆಗಳ 
ಬಳಕೆ, ಸಾಹಿತ್ಯ ಸಂಘಗಳು, ಕವಿಗೋಷ್ಠಿಗಳು, ಸಮ್ಮೇಳನಗಳು, ಅನ್ಯ ಭಾಷೆಗಳೊಡನೆ 
ಸಂಬಂಧಗಳು, ಇತ್ಯಾದಿ. ಈ ಎಲ್ಲ ಅಂಶಗಳತ್ತ ಲಕ್ಷ್ಯವಿಟ್ಟು ಅಧ್ಯಯನ ಮಾಡಿದಾಗ 
ಸಾಹಿತ್ಯದ ಪ್ರಗತಿಯ ವೇಗದ ಅರಿವಾಗುತ್ತದೆ. ಏಕಂದರೆ, ವಿದ್ವಾಂಸರು ಮತ್ತು ಕವಿಗಳು 
ಈ ಮಾರ್ಗಗಳಿಂದಲೇ ಸಾಮಾನ್ಯ ಜನರೊಡನೆ ಅನ್ಯೋನ್ಯ ಸಂಬಂಧ ಬೆಳೆಸುತ್ತಾರೆ. 

ಉರ್ದುಭಾಷೆಯು ನಡೆದು ಬ೦ದ ದಾರಿಯನ್ನು ಅರ್ಥಮಾಡಿಕೊಳ್ಳಲು 
ಸರಳವಾಗುವಂತೆ ಉರ್ದುವಿನ ಈ ಸಂಕ್ಷಿಪ್ತ ಕತೆಯಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತೋ ಅಲ್ಲಲ್ಲಿ 
ಐತಿಹಾಸಿಕ ಸ್ಥಿತಿಯನ್ನು ವಿವರಿಸಲಾಗಿದೆ. ಆದರೆ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ 
ಪೂರಕವಾದ ಇನ್ನಿತರ ಭಾಷೆಗಳ ವಿಷಯದ ಬಗ್ಗೆ ಹಚ್ಚು ಹೇಳಲಾಗಿಲ್ಲ. ಈ ಭಾಗದಲ್ಲಿ 
ಸಂಕ್ಷೇಪವಾಗಿ ಅವುಗಳನ್ನು ವಿವರಿಸುವ ಪ್ರಯತ್ನ ಮಾಡಲಾಗಿದೆ. 

ಭಾರತದಲ್ಲಿ ಉರ್ದುಭಾಷೆಯ ಪರಂಪರೆ ಹರಡುವ ಸಮಯದಲ್ಲಿ ಫಾರ್ಸಿ 
ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ಕೆಲವರು ಅರಬ್ದಿಯಲ್ಲಿಯೂ ಓದುತ್ತಿದ್ದರು. 
ಎದ್ದಾಂಸರಾದವರು ಸಂಸ್ಥತ ಮತ್ತು ಭಾರತದ ಇತರ ಭಾಷೆಗಳನ್ನು ಅರಿತವರಾಗಿರುತ್ತಿದ್ದರು. 
ಸಿಕಂದರ್‌ ಲೋಧಿ ಮತ್ತು ಮಹರಾಜಾ ಅಕ್ಷರ್‌ ಇವರ ಕಾಲದಲ್ಲಿ ಸರಕಾರೀ ಹುದ್ದೆ ಪಡೆಯಲು 
ಫಾರ್ಸಿ ಭಾಷೆಯನ್ನು ಕಲಿಯುವುದು ಕಡ್ಡಾಯವಾಗಿತ್ತು. ಈ ಪರಿಸ್ಲಿತಿಯು ಬಹಳ 
ದಿನಗಳವರೆಗೆ ಜಾರಿಯಲ್ಲಿತ್ತು. ಆಂಗ್ಲರ ಆಳ್ವಿಕೆಯು ಆರಂಭವಾದ ಅನಂತರವೂ ಫಾರ್ಸಿ 
ಭಾಷೆಯು ಸರಕಾರೀ ಭಾಷೆಯಾಗಿತ್ತು. ಆದರೆ ಫಾರ್ಸಿ ಭಾಷೆಯು ಹೆಚ್ಚು ಜನರಿಗೆ 
ತಿಳಿಯುತ್ತಿರಲಿಲ್ಲ. ಆದುದರಿಂದ ಕ್ರಿ.ಶ. 1835ರಲ್ಲಿ ಉರ್ದು ಭಾಷೆಯನ್ನು ಸರಕಾರೀ ಭಾಷೆ 
ಎಂದು ಮಾನ್ಯ ಮಾಡಲಾಯಿತು. ನ್ಯಾಯಾಲಯ, ಮತ್ತಿತರ ಕಚೇರಿಗಳು ಉರ್ದುವಿನಲ್ಲಿಯೇ 
ನಡೆಯತೊಡಗಿತು. ಅನೇಕ ಕಡೆ ಉರ್ದುವನ್ನು ಶೈಕ್ಷಣಿಕ ಮಾಧ್ಯಮವಾಗಿ ಮಾಡಲಾಯಿತು. 
ಈ ಪರಿಸ್ಥಿತಿಯು ಉಂಟಾಗಿ ಹಚ್ಚು ದಿನ ಕಳದಿರಲಿಲ್ಲ, ಅಷ್ಟರಲ್ಲಿಯೇ ಹಿಂದಿ ಮತ್ತು ಉರ್ದು 
ಭಾಷೆಗಳಲ್ಲಿ ಜಗಳವು ಆರಂಭವಾಯಿತು, ಮತ್ತು ಶಾಲೆ, ಕಾಲೇಜುಗಳಲ್ಲಿ ಬೋಧನೆಯ 


ಉರ್ದುವಿನ ಕಥೆ ೧೦೧ 


ಸೌಲಭ್ಯವನ್ನು ಎರಡೂ ಭಾಷೆಗಳಲ್ಲಿ ನೀಡಲಾಯಿತು. ಹೈದರಾಬಾದ ದಖ್ಬನ್ನಿನ ಉಸ್ಮಾನಿಯಾ 
ವಿಶ್ವವಿದ್ಯಾಲಯವು ಉನ್ನತ ವ್ಯಾಸಂಗಕ್ಕಾಗಿ ಉರ್ದು ಭಾಷೆಯನ್ನು ಮಾಧ್ಯಮವಾಗಿ ಆಯ್ಕೆ 
ಮಾಡಿಕೊಂಡಿತು. ಆಗ ಉರ್ದುಭಾಷೆಯಲ್ಲಿ ಶ್ರೇಷ್ಠ ಶಿಕ್ಷಣ ಪ್ರದಾನಕ್ಕಾಗಿ ಉತ್ತಮ ದರ್ಜೆಯ 
ನೂರಾರು ಪುಸ್ತಕಗಳನ್ನು ಬರೆಸಲಾಯಿತು. ಮತ್ತು ಅವುಗಳೆಲ್ಲ ಮುದಿತವಾದುವು. ಆಗಿನ 
ಪರಿಸ್ಥಿತಿಯಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ನೀಡುವುದೇ ಕಷ್ಟವಾಗಿತ್ತು. 
ಇನ್ನುಉನ್ನತ ವ್ಯಾಸಂಗದ್ದಂತೂ ಬೇರೆ ವಿಷಯ! ಆದರೂ ಉರ್ದು ಭಾಷೆಯು ಭಾರತದ 
ರಾಷ್ಟೀಯ ಭಾಷೆಗಳಲ್ಲಿ ಒಂದಾಗಿದೆ. ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ಸ್ಥಾನವನ್ನು 
ಸೂಚಿಸಲಾಗಿಲ್ಲ. ಉರ್ದು ಭಾಷೆಯನ್ನು ಪ್ರೀತಿಸುವವರಿಗೆ ಮತ್ತು ಅದನ್ನು ತಮ್ಮ ಮಾತೃಭಾಷೆ 
ಎಂದು ಗೌರವಿಸುವವರಿಗೆ ಗಂಭೀರ ಸಮಸ್ಯೆಗಳು ಎದುರಾಗುತ್ತಿವೆ. 

ಹದಿನೆಂಟನೆಯ ಶತಮಾನದ ಅಂತಿಮ ಭಾಗದಲ್ಲಿ ಹಿಂದೂಸ್ಥಾನದಲ್ಲಿ 


ಛಿ 


ಮುದ್ರಣಾಲಯಗಳು ಸ್ಥಾಪಿತವಾದುವು. ಅವುಗಳಲ್ಲಿ ಮೊಳೆ ಜೋಡಣೆಯ ಅಚ್ಚಿನಲ್ಲಿ 
ಪುಸ್ತಕಗಳು ಮುದ್ರಿತವಾಗುತ್ತಿದ್ದುವು. ಕ್ರಿ.ಶ. 1836ರ ಅನಂತರದಲ್ಲಿ ಮುದಣಾಲಯಗಳ 
ಸ೦ಖ್ಯೆ ಹೆಚ್ಚಿತು. ಅದರೊಡನೆ ಹೆಚ್ಚಚ್ಚು ಪುಸ್ತಕಗಳು ಮುದ್ರಿತವಾದುವು. ಪುಸ್ತಕಗಳ ಮುದ್ರಣ, 
ಪ್ರಕಾಶನ ಮತ್ತು ಮಾರಾಟ ಇವು ಸಾಹಿತ್ಯದ ಪ್ರಗತಿಗೆ ನೆರವು ನೀಡುತ್ತವೆ. ಉದಾಹರಣೆಗೆ 
ನವಲ್‌ಕಿಶೋರ ಮುದ್ರಣಾಲಯ. ಇದು ಕ್ರಿ.ಶ. 1860 ರಿ೦ದ ಇಲ್ಲಿಯವರೆಗೆ ಸಾವಿರಾರು 
ಉರ್ದು ಪುಸ್ತಕಗಳನ್ನು ಮುದಿಸಿದೆ. ಇತರ ಮುದ್ರಣಾಲಯಗಳು ಉರ್ದು ಸಾಹಿತ್ಯವನ್ನು 
ಪ್ರಕಟ ಮಾಡುತ್ತಿದ್ದುವು ಮತ್ತು ಈಗಲೂ ಪ್ರಕಟಣಾ ಕಾರ್ಯ ನಡೆಯುತ್ತಲೇ ಇದೆ. 
ಉರ್ದುಭಾಷೆಯಲ್ಲಿ ಮೊತ್ತಮೊದಲ ಪತ್ರಿಕೆ ಯಾವಾಗ ಮುದ್ರಿತವಾಯಿತು, ಇದು 
ಹೇಳುವುದು ಕಷ್ಟ. ಆದರೆ ಕ್ರಿ.ಶ. 1836 ರಿಂದ ಪತ್ರಿಕೆಗಳ ಪರಂಪರ ಆರಂಭವಾಯಿತು. 
ದಿಲ್ಲಿ ಅಖ್ಹಾರ, ಸಯ್ಯದುಲ್‌ ಅಖಬಾರ್‌ ಮೊದಲಾದುವು ಆರಂಭದ ಪತ್ರಿಕೆಗಳು. ಅನಂತರ 
ಉರ್ದುಭಾಷೆಯಲ್ಲಿ ಬಹಳಷ್ಟು ಪ್ರಸಿದ್ಧ ಪತ್ರಿಕೆಗಳು ಪ್ರಕಟವಾದುವು. ಅವುಗಳಲ್ಲಿ 
ಪಮುಖವಾದುವು ಅವಧ್‌ ಅಖಬಾರ್‌, ಅಲ್‌ ಹಲಾಲ್‌, ಹಮ್ಮಮ್‌, ಹಮ್ಸ್‌ರ್ದ್‌, ಮದೀನಾ, 
ಅಲ್‌ ಜಮೀತಾ, ಸರ್‌ ಫರಾರ್‌, ಜಮೀನ್ದಾರ್‌, ಇನ್‌ಕಿಲಾಬ್‌, ಖಿಲಾಫತ್‌, ಪ್ರತಾಪ್‌, ತೇಜ, 
ಮಿಲಾಪ್‌, ಹಿಂದ್‌, ಪಯಾಮ, ಅಮೋಜ್‌, ಕಾಮಿ ಆವಾಜ, ದಾವತ್‌, ಸಿಯಾಸತ್‌ 
ಇತ್ಯಾದಿ. ಇದೇ ರೀತಿ ಇತರ ಪತ್ರಿಕೆಗಳು ಸಹ ಉರ್ದು ಸಾಹಿತ್ಯಕ್ಕೆ ಅಪಾರ ಕೊಡುಗೆ 
ನೀಡಿದುವು. ಹೊಸ ಬರಹಗಾರರು ಇವೇ ಪತ್ರಿಕೆಗಳ ಸಹಾಯದಿಂದ ಸಾಹಿತ್ಯಕ್ಷತ್ರಕ್ಕೆ ಇಳಿದರು, 
ಚರ್ಚೆಗಳಾದುವು, ಚಳುವಳಿಗಳಾದುವು, ಹೊಸ ಪ್ರಯೋಗಗಳಾದುವು ಮತ್ತು ಪತ್ರಿಕೆಗಳಲ್ಲಿ 
ಏನೆಲ್ಲ ಬರೆದರೋ ಅವೆಲ್ಲ ಸಾಹಿತ್ಯದ ಭಾಗಗಳಾಗಿ ಬಿಟ್ಟವು. ಆ ನಿಟ್ಟಿನಲ್ಲಿಯ ಕೆಲವು ಪಮುಖ 
ಪತ್ರಿಕೆಗಳ ಹೆಸರು ಹೀಗಿವೆ, ಮಖ್ದನ್‌, ನಕಾದ್‌, ಸಲಾಯೆ ಆಮ್‌, ಅಲ್‌ ಅಸರ್‌, ಅದೀಬ್‌, 
ಜಮಾನಾ, ಮರಾ, ಅಲ್‌ ನಾಜಿರ್‌, ಉರ್ದು, ಉರ್ದು ಅದಬ್‌, ಅದಬ್‌ ಲತೀಫ್‌, 
ನಖೂಷ್‌, ಅದಬೀ ದುನಿಯಾ, ಹುಮಾಯೂನ್‌, ನವಾಯೆ ವಖ್ತ, ಮಾರಿಫ್‌, ಅದಬ್‌, 


೧೦೨ ಉರ್ದುವಿನ ಕಥೆ 


ನಯಾ ಶಹರಾಹ, ಸಾಖಿ, ಇಫ್ಕಾರ್‌, ಮುಆಸಿರ್‌, ಶಾಯರ್‌, ನಿಗಾರ್‌, ಸಬಾ, ಆಜಕಲ್‌, 
ಸಬ್‌ರಸ್‌ ಮತ್ತು ನಯಾದೌರ್‌. ಇವುಗಳಲ್ಲಿ ಕೆಲವು ನಿಂತು ಹೋಗಿವೆ. ಇನ್ನೂ ಕೆಲವು 
ಇಂದಿಗೂ ಪಕಟವಾಗುತ್ತಲಿವೆ. 

ಸಾಹಿತ್ಯಕೂಟಗಳು ಮತ್ತು ಸಾಹಿತ್ಯಸ೦ಘಗಳ ಚಟುವಟಿಕೆಗಳಿ೦ದ ನಡೆದ ಸಾಹಿತ್ಯ 
ಸೇವೆಯನ್ನು ಸಹ ಗಣನೀಯವಾಗಿಯೇ ವಿಚಾರ ಮಾಡುವಂತಹದ್ದಾಗಿದೆ. ಪ್ರಾಚೀನ 
ಕಾಲದಲ್ಲಿ ಇಂತಹ ಸಾಹಿತ್ಯ ಸೇವೆಯು ಗುರು-ಶಿಷ್ಯ ಮತ್ತು ಶಿಷ್ಕರ ಗುಂಪಿನಿಂದ 
ಏರ್ಪಡುತ್ತಿತ್ತು. ಆಗ ಏರ್ಪಾಟಾಗುತ್ತಿದ್ದ ಕವಿಗೋಷ್ಠಿಗಳು ಸಾಹಿತ್ಯ ಸಂಘಟನೆಗಳು 
ಸಾಹಿತ್ಯವಾಹಿನಿಗೆ ಸಾಕಷ್ಟು ಹೊಸತನವನ್ನು ಕಲ್ಪಿಸಿಕೊಟ್ಟಿವೆ. ಗೋಷ್ಠಿಗಳಲ್ಲಿಯೇ ಸಲಹ 
ಮತ್ತು ವಿಮರ್ಶೆಗಳು ನಡೆಯುತ್ತಿದ್ದುವು. ಹೊಸಯುಗದ ಆರಂಭವಾದಾಗಿನಿಂದ ಸಂಘ- 
ಸ೦ಸ್ಥೆ ಮತ್ತು ಒಕ್ಕೂಟಗಳ ಹೆಸರು ಕೇಳಿಬರುತ್ತಲಿದ್ದು ಅವುಗಳಲ್ಲಿ ದಿಲ್ಲಿ ನಾಕ್ಕುಲರ್‌ 
ಟ್ರಾನ್ಸಲೇಷನ್‌ ಸೊಸೈಟಿ, ಸೈ೦ಟಿಫಿಕ್‌ ಸೊಸೈಟಿ, ಅಂಜುಮನ್‌-ಎ-ಪ೦ಜಾಬ್‌, ಜಲಸಾ- 
ಎ-ತಹಜೀಬ್‌, ಅಂಜುಮನ್‌-ಎ-ಮಿಯಾರ್‌ ಪ್ರಮುಖವಾದುವು. ಆ ಸಂಘಗಳ ಸದಸ್ಮರು 
ಲೇಖನಗಳನ್ನು ಓದಿ ಅವುಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದರು, ಮತ್ತು ಆ ವಿಷಯಗಳು 
ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದುವು. ಕೆಲವು ಸ೦ಘಗಳು ತಮ್ಮದೇ ಆದ ಪತ್ರಿಕೆಗಳನ್ನು 
ಹೊಡಡಿಸುತ್ತಿದ್ದವು. ಪ್ರಸ್ತುತದಲ್ಲಿ ಅಂಜುಮನ್‌-ಎ-ತರಕ್ಕೀ ಉರ್ದು, ಅಂಜುಮನ್‌ ತರಕ್ಕೀ 
ಪಸಂದ್‌ ಮುಸನ್ನಫೀನ್‌, ಹಲಕಾ ಅರ್ಬಾಬ್‌ ಜೌಕ್‌, ಇದಾರಾ ಅಧ್ಗಿಯಾತ್‌ ಉರ್ದು, 
ದಾರುಲ್‌ ಮುಸನ್ನಫೀನ್‌, ಜಾಮಿಯಾ ಮಿಲಿಯಾ ನದ್ದತಲ್‌ ಮುಸನ್ನಫೀನ್‌, ಹಿಂದುಸ್ಥಾನಿ 
ಅಕೆಡೆಮಿ, ಮತ್ತು ಸಾಹಿತ್ಯ ಅಕ್ಕಾಡೆಮಿ ಮೊದಲಾದುವು ಈ ಮಾತಿಗೆ ನಿದರ್ಶನಗಳಾಗಿವೆ. 

ಪ್ರಾಚೀನ ಕಾಲದಿಂದಲೂ ಕವಿಗೋಷ್ಠಿಗಳು ಮತ್ತು ಕವಿಸಮ್ಮೇಳನಗಳು ನಡೆಯುತ್ತಲೇ 
ಬಂದಿವೆ. ಇವು ವ್ಯವಸ್ಥಿತ ರೂಪದಲ್ಲಿ ಏರ್ಪಡುತ್ತಿದ್ದುವು. ಅನಂತರ ಇವುಗಳ ಪಭಾವ 
ಎಷ್ಟು ಹಚ್ಚಾಯಿತೆಂದರ ಪ್ರತಿಯೊಂದು ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ 
ವಾರ್ಷಿಕ ಕವಿಗೋಷ್ಠಿಗಳನ್ನು ಏರ್ಪಡಿಸಲಾಗುತ್ತಿತ್ತು. ಕವಿಗೋಷ್ಠಿಗಳಿಗ ದೊರೆತ 
ಪ್ರೋತ್ಸಾಹದಿಂದ ನಗರಗಳಲ್ಲದೆ ಚಿಕ್ಕಪುಟ್ಟ ಗ್ರಾಮಗಳಲ್ಲಿಯೂ ಕೂಡ ಕವಿಗೋಷ್ಠಿಗಳು 
ನಡೆಯತೊಡಗಿದುವು. ಈ ರೀತಿ ಉರ್ದುಭಾಷೆಯ ಮತ್ತು ಶಾಯರಿಯ ಸಂದೇಶಗಳನ್ನು 
ಹೊತ್ತ ಸಮಾಚಾರಗಳು ದೂರದೂರಕ್ಕೆ ತಲುಪತೊಡಗಿದುವು. ಈ ಕವಿಗೋಷ್ಠಿಗಳಲ್ಲದೆ, 
ಸಾಹಿತ್ಯ ಸಮ್ಮೇಳನಗಳ ಸಂಪ್ರದಾಯವು ಸಾಮಾನ್ಯವಾಯಿತು. ಸಾಹಿತ್ಯ ಸಮ್ಮೇಳನಗಳಲ್ಲಿ 
ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬ೦ಧಿತ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗ೦ಭೀರವಾಗಿ ವಿವೇಚಿಸಲು 
ಎದ್ದಾಂಸರು ಸೇರುತ್ತಿದ್ದರು. ಅಲ್ಲಿಯ ಚರ್ಚೆ ಮತ್ತು ನಿರ್ಣಯಗಳು ಉರ್ದುಭಾಷ ಮತ್ತು 
ಸಾಹಿತ್ಯದ ಇತಿಹಾಸದ ಮೇಲೆ ಪರಿಣಾಮ ಬೀರುತ್ತವೆ. ಏಕೆ೦ದರೆ ಅವುಗಳ ಪರಿಣಾಮವು 
ಬರೆಯುವವರ ವಿಚಾರಗಳ ಮೇಲೆ ಬೀರುತ್ತದೆ ಮತ್ತು ಓದುಗರೂ ಕೂಡ ಸಮಯದ 
ಅವಶ್ಯಕತೆ ಮತ್ತು ಸಮಸ್ಕೆಗಳಿ೦ದ ಪ್ರಭಾವಿತರಾಗುವುದೂ ಸಹಜ. 


ಉರ್ದುವಿನ ಕಥೆ ೧೦೩ 


ಭಾರತ ದೇಶದಲ್ಲಿ ಉರ್ದುಭಾಷೆಯ ಆರಂಭವಾದ ಸಮಯದಲ್ಲಿ ಒಂದೆಡೆ ಭಾರತದ 
ಪ್ರಾದೇಶಿಕ ಭಾಷೆಗಳ ಪ್ರಭಾವವಿದ್ದರೆ, ಇನ್ನೊಂದೆಡೆ ಫಾರ್ಸಿ ಮತ್ತು ಅರಬ್ಬಿಯದು. ಆಗಿನ 
ಪರಿಸ್ಥಿತಿಯಲ್ಲಿ ಫಾರ್ಸಿ ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು. ಆಗ ಆದ ಅನುವಾದಗಳೆಲ್ಲ 
ಫಾರ್ಸಿಭಾಷೆಯಿ೦ದಲೇ ಆದುವು. ಅಲ್ಲದ ಇಲ್ಲಿನ ಪ್ರಾದೇಶಿಕ ಭಾಷಗಳಿಂದಲೂ ಪ್ರಯೋಜನ 
ಪಡೆದುಕೊಳ್ಳಲಾಯಿತು. ಆಂಗ್ಲಭಾಷೆಯ ಪ್ರಭಾವ ಹೆಚ್ಚಿದೊಡನೆ ಆಂಗ್ಲ ಭಾಷೆಯಿಂದಲೂ 
ಅನುವಾದವಾಗತೊಡಗಿದುವು. ಆಂಗ್ಲ್ಬಭಾಷಯ ಮೂಲಕವೇ, ಫ್ರಾನ್ಸ, ಜರ್ಮನಿ, ಜೀನಿ, 
ರೂಸಿ, ಇಂಗ್ಲೀಷ್‌ ಮತ್ತಿತರ ಭಾಷೆಗಳ ಪುಸ್ತಕಗಳ ಅನುವಾದ ಕಾರ್ಯವು ನಡೆಯಿತು. ಈ 
ಅನುವಾದ ಕೃತಿಗಳು ಕೇವಲ ಶೈಕ್ಷಣಿಕ ಕ್ಷೇತ್ರಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಕಾದಂಬರಿ, 
ನಾಟಕ, ಕಥೆ ಮತ್ತು ಕವನ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಅನುವಾದ ಕಾರ್ಯ 
ನಡೆಯಿತು. ಅನುವಾದಗಳಲ್ಲದೆ, ಐರೋಪ್ಯ ಸಾಹಿತ್ಯ ಚಳುವಳಿ, ಬರೆಯುವ ಶೈಲಿ ಮತ್ತು 
ವಿಚಾರಗಳ ಪ್ರಭಾವವನ್ನು ಕೂಡ ಒಪ್ಪಿಕೊಳ್ಳಲಾಯಿತು. ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿವೆ. 
ಅವುಗಳ ಸಾಹಿತ್ಯ ಪುತಿಶೀಲವಾಗಿದೆ. ಉರ್ದು ಸಾಹಿತಿಗಳು ಅವುಗಳಿಂದಲೂ ಪ್ರಯೋಜನ 
ಪಡೆದರು. ಉರ್ದು ಸಾಹಿತ್ಯವನ್ನು ಓದುವವರು ಶರತ್‌ಚಂದ್ರ ಚಟರ್ಜಿ, ಬಂಕಿಮ್‌ಚಂದ್ರ, 
ಟ್ಯಾಗೋರ್‌, ನಜರುಲ್‌ ಇಸ್ಲಾಮ್‌ ಇವರ ಬಂಗಾಳಿ ಸಾಹಿತ್ಯದಿಂದ ಒಂದಲ್ಲ ಒಂದು 
ರೀತಿಯಿಂದ ಪ್ರಭಾವಿತರಾಗಿದ್ದಾರೆ. ಕೆಲವು ಅನುವಾದಗಳು ಹಿಂದಿ, ಗುಜರಾತಿ, ಮರಾಠಿ 
ಭಾಷೆಗಳಿಂದಲೂ ಆಗಿವೆ. ಸಾಹಿತ್ಯ ಇತಿಹಾಸದ ಅಧ್ಯಯನ ಮಾಡುವವರು ಈ ಎಲ್ಲ 
ವಿಷಯಗಳ ಮೇಲೆ ಅಗತ್ಯವಾಗಿ ಗಮನ ಇಡಬೇಕಾಗುವುದು. ಏಕೆಂದರೆ, ಅವರು ಸಾಹಿತ್ಯ 
ಬೆಳವಣಿಗೆಯ ಪ್ರತಿ ಹಂತವನ್ನು ತಿಳಿಯಲು ಸಮರ್ಥರಾಗಿರಬೇಕಲ್ಲವೆ? ಪ್ರಪಂಚದ ಯಾವ 
ಸಾಹಿತ್ಯವೂ ಪ್ರತ್ಯೇಕವಾಗಿದ್ದುಕೊ೦ಡು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಅನ್ಯ ಭಾಷೆಗಳಿಂದ 
ಪ್ರಭಾವಿತರಾಗುವುದು ಮತ್ತು ಅನ್ಯಭಾಷೆಗಳ ಮೇಲೆ ಪ್ರಭಾವ ಬೀರುವುದು ಈ ಎರಡೂ 
ವಿಷಯಗಳ ಕೊಡುಕೊಳ್ಳುವಿಕೆ ನಡೆಯುತ್ತಿರುವುದು ಅತ್ಯವಶ್ಯದ ಕೆಲಸ. ಈ ಕ್ರಮದಿಂದ 
ನಷ್ಟ ಆಗುವುದಿಲ್ಲ. 

ಈ ಪ್ರಮುಖ ವಿಚಾರಗಳಲ್ಲದೆ, ಉರ್ದುವಿನ ಕಥೆಯನ್ನು ಅಧ್ಯಯನ ಮಾಡುವವರು 
ತಿಳಿದುಕೊಳ್ಳಬೇಕಾದುದೇನೆಂದರೆ, ಈ ಸಾಹಿತ್ಯವು ಭಾರತದಲ್ಲಿ ಸೃಷ್ಟಿಯಾಗಿರುವುದರಿಂದ 
ಇಲ್ಲಿಯ ರಾಷ್ಟೀಯ ಜೀವನದ ಪ್ರಭಾವವು ಉರ್ದು ಸಾಹಿತ್ಯದ ಮೇಲಾಗಿರುವುದು ಖಂಡಿತ. 
ಹೀಗಾಗಿ ಉರ್ದು ಭಾಷೆಯು ಬದುಕಿನ ಒಳ್ಳೆಯ ತಿರುವುಗಳು ಮತ್ತು ಬದುಕಿನ ಉತ್ತಮ 
ಕಲ್ಪನೆ, ಹಾಗು ನೀತಿಯ ಮಾತುಗಳಿಗೆ ಎಲ್ಲ ಕಾಲದಲ್ಲಿಯೂ ಪ್ರಾಮುಖ್ಯತೆ ನೀಡಿದೆ. 
ಉರ್ದುಭಾಷೆಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಕಷ್ಟು ದುಡಿದಿದೆ. ಉರ್ದು 
ಸಾಹಿತಿಗಳು ಮತ್ತು ಕವಿಗಳು ಕಾರಾಗೃಹ ವಾಸದ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ 
ಅವರು ಸದಾ ಭಾರತ ದೇಶದ ಒಳಿತನ್ನೇ ಮತ್ತು ಆದರ್ಶಗಳನ್ನೇ ತಮ್ಮಸಾಹಿತ್ಯದ ಮುಖಾಂತರ 
ಸಾದರಪಡಿಸುತ್ತಲಿದ್ದಾರೆ. 


೧೦೪ ಉರ್ದುವಿನ ಕಥೆ 


ಈ ಕಥೆಯ ಮುಕ್ತಾಯದ ಸಂದರ್ಭದಲ್ಲಿ ಉರ್ದು ಭಾಷೆ ಮತ್ತು ಸಾಹಿತ್ಯದ ಇತಿಹಾಸದ 
ಬಗ್ಗೆ ಆಸಕ್ತಿ ಉಳ್ಳವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ದವಿಸುವುದು, ಅದೇನೆಂದರೆ, ಭವಿಷ್ಯತ್ತಿನಲ್ಲಿ 
ಉರ್ದು ಭಾಷೆ ಮತ್ತು ಅದರ ಸಾಹಿತ್ಯಕ್ಕೆ ಯಾವ ಸ್ಥಾನವಿರುತ್ತದೆ, ದೇಶದ ಬೆಳವಣಿಗೆ ಮತ್ತು 
ನಿರ್ಮಾಣದಲ್ಲಿ ಇದರ ಪಾತ್ರ ಏನಿರಬಹುದು? ಈ ಪ್ರಶ್ನೆಗಳು ಉದ್ಧವಿಸಲು ಕಾರಣವೇನೆಂದರೆ, 
ಉರ್ದುಭಾಷೆಯನ್ನು ವಿರೋಧಿಸುವ ಸ್ತರೂಪವು ಎಷ್ಟು ವಿಕೃತವಾಗಿದೆಯೆಂದರೆ, ಅದರ 
ಭವಿಷ್ಯವೇ ತೊಂದರೆಯಲ್ಲಿ ಸಿಲುಕಿದಂತಿದೆ. ಕೆಲವರು ಇದನ್ನು ಪರದೇಶದ ಭಾಷೆ ಎಂದರೆ, 
ಕಲವರು ಅದನ್ನು ಸ್ಪ್ತಂತ ಯೋಗ್ಯತೆ ಇಲ್ಲದ ಭಾಷೆಯೆಂದು ಮೂಗು ಮುರಿಯುತ್ತಾರೆ. 
ಮತ್ತೆ ಕೆಲವರು ಇದು ಕೇವಲ ಹಿಂದಿಯ ಒಂದು ರೂಪ ಎಂದು ಹೇಳುತ್ತಾರೆ. ಉರ್ದು 
ಭಾಷೆಯು ದೇಶಕ್ಕೆ ಯಾವುದೇ ಸೇವೆ ಮಾಡಿಲ್ಲ, ಆದರೆ ಭಿನ್ನಮತದ ಜನರನ್ನು 
ಒಬ್ಬರಿ೦ದೊಬ್ಬರನ್ನು ಬೇರ್ಪಡಿಸಿತ್ತು ಎಂಬುದು ಹಲವರ ಅಭಿಪ್ರಾಯ. ಕೆಲವರು ಇದನ್ನು 
ಮುಸಲ್ಮಾನರ ಭಾಷೆ ಎನ್ನುತ್ತಾರೆ. ಕೆಲವರು ಈ ಭಾಷೆಯನ್ನು ದೇಶದಿಂದಲೇ ಕಿತ್ತೆಸೆಯಬೇಕು 
ಎನ್ನುತ್ತಾರೆ. ಕೆಲವರು ಅದರ ವೈಶಿಷ್ಟ್ಯಗಳ ಆರಾಧಕರಾಗಿದ್ದಾರೆ ಮತ್ತು ಭಾರತದ ಇತರ 
ಭಾಷೆಗಳಂತೆ ಉರ್ದು ಭಾಷೆಗೂ ಜೀವಿಸುವ ಹಕ್ಕು ಇದೆ ಎಂದು ಪ್ರತಿಪಾದಿಸುವವರೂ 
ಇದ್ದಾರೆ. 

ಈ ಪಶ್ನೆಗಳಿಗೆ ಸಿಕ್ಕುವ ಸಮಂಜಸವಾದ ಉತ್ತರಗಳ ಮೇಲೆ ಉರ್ದುಭಾಷೆಯ 
ಭವಿಷ್ಯವು ಅವಲಂಬಿತವಾಗಿದೆ. ಆದರೆ ಉತ್ತರಗಳು ಅಷ್ಟು ಸರಳವಾಗಿಲ್ಲ ಉರ್ದುಭಾಷಯ 
ಬೆಳವಣಿಗೆಯ ಈ ಕತೆಯನ್ನು ತಿಳಿದು, ವಿಚಾರ ಮಾಡಿ ಓದಿದವರ ಮನಸ್ಸು ಮತ್ತು ಬುದ್ದಿ 
ತಾನಾಗಿಯೇ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತವೆ. ಅವರು ಉರ್ದು, ಭಾರತದ್ದೇ ಭಾಷೆ 
ಎಂಬುದರ ಬಗ್ಗೆ ಭರವಸೆ ತಾಳುತ್ತಾರೆ. ಇದು ಕೇವಲ ಮುಸಲ್ಮಾನರ ಭಾಷೆಯಲ್ಲ. 
ಉರ್ದುಭಾಷೆಯು ಭಾರತದ ಸುಸಂಸ್ಥೃತ ಜೀವನದ ಚಿತ್ರಣಗಳನ್ನು ಬಹಳ ಸೊಗಸಾಗಿ 
ಸಾದರಪಡಿಸಿದ ಭಾಷೆ ಒಗ್ಗಟ್ಟು ಶಾಂತಿ, ಸೌಹಾರ್ದತೆ ಮತ್ತು ಜನರಲ್ಲಿ ಪ್ರೀತಿಯ ಪಾಠವನ್ನು 
ಕಲಿಸಿದ ಭಾಷೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಬ್ಬ ಸಿಪಾಯಿಯಂತೆ ಭಾಗವಹಿಸಿದ 
ಭಾಷೆ. ಈ ಭಾಷೆಯ ಬಳಿ ಅತಿ ದೊಡ್ಡ ಸಾಹಿತ್ಯ ಭಂಡಾರವಿದೆ. ಅದು ಬೇರೆ ಭಾಷೆಗಳಿಂದ 
ಮತ್ತುಅವುಗಳ ಸಾಹಿತ್ಯದಿ೦ದ ಲಾಭ ಪಡೆದಿದೆ. ಆದುದರಿ೦ದ ಅದರ ಮೇಲೆ ಹೊರಿಸಿದ 
ಅಪವಾದಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಮತ್ತು ಅವೆಲ್ಲ ಸತ್ಯಕ್ಕ ದೂರವಾಗಿವೆ. 
ಉರ್ದುಭಾಷೆಯ ಮಹಾನತೆಯನ್ನು ಕಾಪಾಡುವುದು ಮತ್ತು ಅದರ ಕೀರ್ತಿಯನ್ನು ಇನ್ನೂ 
ಉತ್ತುಂಗದ ಶಿಖರಕ್ಕೆ ಒಯ್ಯುವುದು, ಇವು ಉರ್ದುಭಾಷಯನ್ನು ಪ್ರೀತಿಸುವವರ 
ಕರ್ತವ್ಯವಾಗಿದೆ. ಉರ್ದು ಭಾಷಾಸಾಹಿತ್ಯವು ರಾಷ್ಟೀಯ ಜೀವನವನ್ನು ಚಿತ್ರಿಸುವಲ್ಲಿ 
ನೆರವಾಗಬೇಕು, ಪ್ರೇಮ, ಶಾಂತಿ, ಸೋದರತ್ವಗಳ ಪಾಠ ನೀಡಬೇಕು, ಪ್ರತಿ ಹೂವಿನಿಂದ 
ರಸ ಹೀರಲಿ, ಪ್ರತಿ ಭಾಷೆಯಿಂದ ಲಾಭ ಪಡೆಯಲಿ, ಮತ್ತು ಪ್ರತಿ ಹೃದಯದಲ್ಲಿ ತನ್ನ 
ಮಾಧುರ್ಯ ಮತ್ತು ಮಧುರತೆಯನ್ನು ಪರಿಮಳಗಳಿ೦ದ ಮನೆಮಾಡಲಿ, ಆಗ ಅದರ ಭಾಷೆ 


ಉರ್ದುವಿನ ಕಥೆ ೧೦೫ 


ಉಜ್ವಲವಾಗುವುದು, ಸಾಹಿತ್ಯ ಶಕ್ತಿ ಪ್ರಜ್ವಲಿಸುವುದು. ಆಧುನಿಕ ವಿಚಾರಗಳಿ೦ದ ಇದರ 
ಸ್ವರೂಪದಲ್ಲಿ ಬದಲಾವಣೆಗಳಾದರೂ ಇದರ ಆತ್ಮಉಳಿದಿರಲು ಸಾಧ್ಯವಿದೆ. ಇದರ ಬೆಳವಣಿಗೆ 
ಪಾಕಿಸ್ತಾನದಲ್ಲಿ ಆಗುತ್ತಲಿದೆ, ರಶಿಯಾ, ಅಮರಿಕಾ, ಇಂಗ್ಲಂಡ್‌, ಜೆಕೊಸ್ಲೂವಾಕಿಯಾ, ತುರ್ಕಿ, 
ಇರಾನ್‌ ಮತ್ತು ಮಿಸರ್‌(ಇಜಿಪ್ರಗಳಲ್ಲಿಯೂ ಇದಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಆದರೆ, 
ಉರ್ದುಭಾಷೆಯ ಬದುಕು ಹಿಂದುಸ್ಥಾನದಿಂದ, ಹಿಂದೂಸ್ಥಾನದಲ್ಲಿಯೇ, ವಿಶೇಷತಃ ತಾನು 
ಜನ್ಮ ಪಡೆದ ಸಂಬಂಧಿತ ಪ್ರಾಂತಗಳಲ್ಲಿ ಆಗುವ ಪ್ರಗತಿಯೇ ಉರ್ದುವಿನ ನಿಜವಾದ ಪ್ರಗತಿ. 

[] 


